RNI No. KARBIL/2001/47147 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಜನವರಿ ೩೧, ೨೦೧೩ (ಮಾಘ ೧೧, ಶಕ ವರ್ಷ ೧೯೩೪) ಸಂಚಿಕೆ ೫ 
Volume 148 Bangalore, Thursday, January 31, 2013 (Magha 11, Shaka Varsha 1934) Issue 5 
ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 


ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 178 ಬೆಂರೂಪ್ರಾ 2012, ಬೆಂಗಳೂರು, ದಿನಾಂಕ : 26-9-2012. 


ಕರ್ನಾಟಕ ನಗರ ಮತ್ತು ಗ್ರಾಮಾ೦ತರ ಯೋಜನಾ ಕಾಯ್ದೆ 1961ರ ಪ್ರಕರಣ 4(ಎ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ 
ಕರ್ನಾಟಕ ಸರ್ಕಾರವು ತುಮಕೂರು ಜಿಲ್ಲೆ ಪಾವಗಡ ಪುರಸಭೆ ಎಲ್ಲೆಯ ಕ್ಷೇತ್ರವನ್ನೇ “ಪಾವಗಡ ಸ್ಥಳೀಯ ಯೋಜನಾ ಪ್ರದೇಶ” ವೆಂದು ದಿನಾಂಕ: 26-9- 
2012 ರಿಂದ ಜಾರಿಗೆ ಬರುವಂತೆ ಈ ಮೂಲಕ ಘೋಷಿಸಿದೆ ಹಾಗೂ ಸದರಿ ಕಾಯ್ದೆಯ ಕಲಂ 2(7)(ಬಿ) ರನ್ವಯ ಸದರಿ ಪುರಸಭೆಯೇ ಸ್ಥಳೀಯ 
ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಯೋಜನಾ ಪ್ರಾಧಿಕಾರವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕದೆಂದು ಆದೇಶಿಸುತ್ತಾ, ಸದರಿ ಸ್ಥಳೀಯ ಯೋಜನಾ 
ಪ್ರದೇಶಕ್ಕೆ ಸಿದ್ಧಪಡಿಸುವ ಮಹಾಯೋಜನೆ ಸರ್ಕಾರದಿಂದ ಅನುಮೋದನೆಯಾಗಿ ವಲಯ ನಿಯಮಾವಳಿಗಳು ಜಾರಿಗೆ ಬರುವವರೆಗೆ ಅಭಿವೃದ್ಧಿಗಳನ್ನು 
ನಿಯಂತ್ರಿಸಲು ಸಮೀಪದ ಮಧುಗಿರಿ ಪಟ್ಟಣದ ಪುರಸಭೆ ಯೋಜನಾ ಪ್ರಾಧಿಕಾರದ ಚಾಲ್ತಿ ವಲಯ ನಿಯಮಗಳನ್ನು ಅನುಸರಿಸಲು ಅನುಮತಿಸಲಾಗಿದೆ. 

ಅನುಬಂಧ-। ರಲ್ಲಿ ಪಾವಗಡ ಪುರಸಭೆ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ವಿವರಗಳನ್ನು ಹಾಗೂ ಅನುಬಂಧ- 
2 ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರಗಳನ್ನು ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಅನುಬಂಧ-1 
ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಪಟ್ಟಣ ಹಾಗೂ ಗ್ರಾಮಗಳ ವಿವರ 




















ಕ್ರಮ 
ಸಂಖ್ಯೆ ಪಟ್ಟಣ-ಗ್ರಾಮದ ಹೆಸರು ಷರಾ 
ಪಾ ಭಾಗಶಃ) 1-16, 61-89, 119-124, 139-166, 180-182, 217, 218, 328, 329, 
1 ವಗಡ (ಭಾಗಶಃ) 1-16, 61-89, 119-124, 139-166, 180-182, 217, 218, 328, 329 
340-380, 383, 386-389, 396, 450, 455, 467, 502. 





(೩೨೯) 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೪ಎ 





ಅನುಬಂಧ-2 
ಪಾವಗಡ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರ 


ಪಾವಗಡ ಪುರಸಭೆ ಯೋಜನಾ ಪ್ರದೇಶದ ಎಲ್ಲೆಯು ಪಾವಗಡ ಗ್ರಾಮದ ಸ.ನಂ. 180 ರ ಉತ್ತರ ಗಡಿಯಿ೦ದ ಪ್ರಾರ೦ಭವಾಗಿ ಸ.ನಂ. 180, 
181, 182 ನ್ನು ಒಳಗೊಂಡು ಸದರಿ ಸ.ನಂಬರ್‌ಗಳ ಪೂರ್ವದ ಗಡಿಯಲ್ಲಿ ದಕ್ಷಿಣಕ್ಕೆ ಚಲಿಸಿ ಮಜರೆ ರೊಪ್ಪ ಗ್ರಾಮ ಹೊರತುಪಡಿಸಿ ಮುಂದುವರೆದು 162ರ 
ಪೂರ್ವಾಗಡಿಯಲ್ಲಿ ಮುಂದುವರೆದು ಸ.ನಂ. 217ರ ಉತ್ತರ ಗಡಿಯಲ್ಲಿ ಚಲಿಸಿ ಸ.ನಂ. 217ನ್ನು ಒಳಗೊಂಡು ಪೆನುಗೊಂಡ ರಸ್ತೆ ತಲುಪಿ ರಸ್ತೆಯ 
ಅಂಚೆನಲ್ಲಿ ಪೂರ್ವಾಭಿಮುಖವಾಗಿ ಚಲಿಸಿ ದಕ್ಷಿಣಕ್ಕೆ ತಿರುಗಿ ಸ.ನಂ. 218ರ ಪೂರ್ವ ಗಡಿಯಲ್ಲಿ ಮುಂದುವರೆದು ಪಶ್ಚಿಮಕ್ಕೆ ತಿರುಗಿ ಸ.ನಂ. 218 ರ ದಕ್ಷಿಣ 
ಅಂಚಿನಲ್ಲಿ ಚಲಿಸಿ ಸ.ನಂ. 159 ನ್ನು ತಲುಪಿ ಸ.ನಂ. 159ರ ಪೂರ್ವದ ಗಡಿಯಲ್ಲಿ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಸ.ನಂ. 158, 364, 363ರ 
ಪೂರ್ವಗಡಿಯಲ್ಲಿ ಮುಂದುವರೆದು ಸ.ನಂ. 363ರ ದಕ್ಷಿಣ ಅ೦ಚನ್ನು ತಲುಪಿ ಪಶ್ಚಿಮಕ್ಕೆ ತಿರುಗಿ ಸ.ನಂ. 343ನ್ನು ತಲುಪಿ ದಕ್ಷಿಣಕ್ಕೆ ತಿರುಗಿ ಸ.ನಂ. 343, 
342, 340, 341ರ ಪೂರ್ವಗಡಿಯಲ್ಲಿ ಮುಂದುವರೆದು ಸ.ನಂ. 341ರ ದಕ್ಷಿಣದ ಅಂಚನ್ನು ತಲುಪಿ ಪಶ್ಚಿಮಕ್ಕೆ ತಿರುಗಿ ಸ.ನಂ. 341, 329 ನ್ನು ಒಳಗೊಂಡು 
ಹಿಂದೂಪುರ ರಸ್ತೆಯನ್ನು ತಲುಪಿ ಸ.ನಂ. 329ರ ದಕ್ಷಿಣ ಅಂಚೆನಲ್ಲಿ ಪ್ರಾರಂಭವಾಗಿ ಹಿಂದೂಪುರ ರಸ್ತೆಯನ್ನು ದಾಟ ಸ.ನಂ. 396, 328, 16ರ ದಕ್ಷಿಣ 
ಅಂಚಿನಲ್ಲಿ ಹರಿದು ತುಮಕೂರು ರಸ್ತೆ ತಲುಪಿ ರಸ್ತೆ ಅಂಚಿನಲ್ಲಿ ಮುಂದುವರೆದು ತುಮಕೂರು ರಸ್ತೆಯನ್ನು ದಾಟಿ ಪಶ್ಚಿಮಾಭಿಮುಖವಾಗಿ ಸ.ನಂ. 16ರ 
ದಕ್ಷಿಣ ಅಂಚಿನಲ್ಲಿ ಹರಿದು ಉತ್ತರಕ್ಕೆ ತಿರುಗಿ ಸ.ನಂ. 16ರ ಪಶ್ಚಿಮಗಡಿಯಲ್ಲಿ ಮುಂದುವರೆದು ಸ.ನಂ. 6ನ್ನು ತಲುಪಿ ಪಶ್ಚಿಮದಲ್ಲಿ ಸ.ನಂ. 6ರ ದಕ್ಷಿಣ 
ಅಂಚಿನಿಂದ ಪ್ರಾರಂಭವಾಗಿ ಸ.ನಂ. 6, 7 ರ ಪಶ್ಚಿಮಗಡಿಯಲ್ಲಿ ಉತ್ತರಾಭಿಮುಖವಾಗಿ ಚಲಿಸುತ್ತಾ, ಸ.ನಂ. 5ರ ದಕ್ಷಿಣ ಅಂಚನ್ನು ತಲುಪಿ ಪಶ್ಚಿಮಕ್ಕೆ ತಿರುಗಿ 
ಸ.ನಂ. 5ನ್ನು ಒಳಗೊಂಡು ಸ.ನಂ. 61ರ ದಕ್ಷಿಣ ಅಂಚನ್ನು ತಲುಪಿ ಪಶ್ಚಿಮಕ್ಕೆ ತಿರುಗಿ ಸ.ನಂ. 61ರ ಪಶ್ಚಿಮ ಅ೦ಚನ್ನು ತಲುಪಿ ಉತ್ತರಕ್ಕೆ ತಿರುಗಿ ಸ.ನ೦. 
61ರ ಪಶ್ಚಿಮಗಡಿಯಲ್ಲಿ ಚಲಿಸಿ ರಸ್ತೆಯನ್ನು ದಾಟಿ ಸ.ನಂ. 89ನ್ನು ತಲುಪಿ ಸ.ನಂ. 89, 88ರ ಪಶ್ಚಿಮ ಅಂಚಿನಲ್ಲಿ ಉತ್ತರಾಭಿಮುಖವಾಗಿ ಚಲಿಸಿ ಪೂರ್ವಕ್ಕೆ 
ತಿರುಗಿ ಸ.ನಂ. 88, 87ರ ಉತ್ತರ ಅಂಚಿನಲ್ಲಿ ಮುಂದುವರೆದು ಸದರಿ ಸ.ನಂಬರ್‌ಗಳನ್ನು ಒಳಗೊಂಡು ಸ.ನಂ. 86ರ ಪಶ್ಚಿಮ ಮೂಲೆಯಲ್ಲಿ ಸ.ನಂ. 144ರ 
ಪಶ್ಚಿಮಗಡಿಯಲ್ಲಿ ಉತ್ತರಾಭಿಮುಖವಾಗಿ ಮುಂದುವರೆದು ಸ.ನಂ. 144ನ್ನು ಒಳಗೊಂಡು ಸ.ನಂ. 120ರ ದಕ್ಷಿಣ ಮೂಲೆಯನ್ನು ತಲುಪಿ 
ಉತ್ತರಾಭಿಮುಖವಾಗಿ ಸ.ನಂ. 120, 119 ರ ಪಶ್ಚಿಮ ಗಡಿಯಲ್ಲಿ ಚಲಿಸಿ ಚಳ್ಳಕೆರೆ ರಸ್ತೆಯನ್ನು ತಲುಪಿ ಉತ್ತರದಲ್ಲಿ ಚಳ್ಳಕೆರೆ ರಸ್ತೆಯಿಂದ ಪ್ರಾರಂಭವಾಗಿ 
ಪೂರ್ವಾಭಿಮುಖವಾಗಿ ಸ.ನಂ. 119, 124, 123, 141, 139 ರ ಉತ್ತರ ಗಡಿಯಲ್ಲಿ ಮುಂದುವರೆದು ಚಳ್ಳಕೆರೆ ರಸ್ತೆಯ ಅಂಚಿನಲ್ಲಿ ಚಲಿಸುತ್ತಾ ಬಳ್ಳಾರಿ 
ರಸ್ತೆಯನ್ನು ದಾಟಿ. ಸ.ನಂ. 166ನ್ನು ತಲುಪಿ ಉತ್ತರಕ್ಕೆ ತಿರುಗಿ ಸ.ನಂ. 166ನ್ನು ಒಳಗೊಂಡು ಸ.ನಂ. 180 ದಕ್ಷಿಣ ಮೂಲೆಯನ್ನು ತಲುಪಿ ಉತ್ತರಕ್ಕೆ ತಿರುಗಿ 
ಸ.ನಂ. 180ರ ಪಶ್ಚಿಮ ಗಡಿಯಲ್ಲಿ ಚಲಿಸಿ ಸ.ನಂ. 180ರ ಉತ್ತರ ಗಡಿಯನ್ನು ತಲುಪುತ್ತದೆ. 
(ನಅಇ 178 ಬೆಂರೂಪ್ರಾ 2012) 

ಟಿ.ಎಂ. ವಾಸುದೇವ ರಾವ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 724 ನಗರಾಭಿವೃದ್ಧಿ ಇಲಾಖೆ. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 911 ವೆಚ್ಚ-12/12, ಬೆಂಗಳೂರು, ದಿನಾಂಕ : 2-11-2012. 


ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಸ್ಮರಣಿಕೆ ಹಾಗೂ ವೇದಿಕೆ ನಿರ್ಮಾಣವನ್ನು ರೂ. 5.50 ಲಕ್ಷಗಳ 
ವೆಚ್ಚದಲ್ಲಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನ/ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

೧.೧.4 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 883 ವೆಚ್ಚ-12/12, ಬೆಂಗಳೂರು, ದಿನಾಂಕ : 19-10-2012. 


ಅಧಿಸೂಚನೆ ಸಂ. ಆಇ 26 ವೆಚ್ಚ-12/2012, ದಿನಾಂಕ : 30-1-2012ರ ಎರಡನೇ ಸಾಲಿನಲ್ಲಿ ನಮೂದಿಸಿರುವ “ರೂ. 4,56,296 ವೆಚ್ಚದಲ್ಲಿ” 
ಎಂಬುದರ ಬದಲಾಗಿ “ಪ್ರತಿ ವಾಹನಕ್ಕೆ ರೂ. 8,58,469/-ಗಳಂತೆ ಎರಡು ವಾಹನಗಳನ್ನು ರೂ. 17,16,937/-ಗಳ ವೆಚ್ಚದಲ್ಲಿ” ಎಂದು ತಿದ್ದುಪಡಿ ಮಾಡಿ 
ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧.5 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೩೩೧ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆಇ 909 ವೆಚ್ಚ-12/12, ಬೆಂಗಳೂರು, ದಿನಾಂಕ : 19-10-2012. 
ಮೆ: HESCOM ಸಂಸ್ಥೆಯು ಮೆ : NGEF (ಹುಬ್ಬಳ್ಳಿ ಸಂಸ್ಥೆಯಿಂದ ಒಟ್ಟು 18,000 Transformers ಗಳ ದುರಸ್ತಿ ಮತ್ತು ಸೇವಾ 
ಕಾರ್ಯಗಳನ್ನು ರೂ. 528.81 ಲಕ್ಷಗಳ ವೆಚ್ಚದಲ್ಲಿ ಒಂದು ವರ್ಷದ ಅವಧಿಗೆ ಮಾತ್ರ ನಿರ್ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 


ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧.6 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 999 ವೆಚ್ಚ-12/12, ಬೆಂಗಳೂರು, ದಿನಾಂಕ : 6-11-2012. 


ಮದ್ಯದ ಬಾಟಲಿಗಳ ಮೇಲೆ ಅಂಟಿಸುವ ಅಬಕಾರಿ ಭದ್ರತಾ ಚೀಟಿಗಳನ್ನು ಅಬಕಾರಿ ಇಲಾಖೆಯ ಅಗತ್ಯಕ್ಕೆ ಅನುಗುಣವಾಗಿ ಮುದ್ರಿಸಿ ಸರಬರಾಜು 
ಮಾಡುವ ಕಾರ್ಯವನ್ನು ನೇರವಾಗಿ ಮೆ : ್ಬM೦A ಗೆ ದಿನಾಂಕ : 31-1-2013ರವರೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಅಬಕಾರಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಅಬಕಾರಿ ಭದ್ರತಾ ಚೀಟಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಬಕಾರಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು 
ಹಾಗೂ ದಿನಾಂಕ : 31-1-2013 ರ ಅವಧಿಯಲ್ಲಿ ಅಬಕಾರಿ ಇಲಾಖೆಯು ಹೊಸದಾಗಿ ಟೆಂಡರ್‌ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಮುಗಿಸಲು ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧.7 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 902 ವೆಚ್ಚ-12/12, ಬೆಂಗಳೂರು, ದಿನಾಂಕ : 19-10-2012. 


ಮೆ: ಲಿಡ್‌ಕರ್‌ ಸಂಸ್ಥೆಯು (1) ಆಧುನಿಕ ಮಾರಾಟ ಕುಠೀರ (450 kiosks) ಗಳನ್ನು ರೂ. 364.50 ಲಕ್ಷಗಳ ವೆಚ್ಚದಲ್ಲಿ (2) ಏಕ ವ್ಯಕ್ತಿ 
ಚರ್ಮಕಾರರ ಕುಠೀರ (300 ಕುಠೀರ) ಗಳನ್ನು ರೂ. 86.40 ಲಕ್ಷಗಳ ವೆಚ್ಚದಲ್ಲಿ (3) ಸಾಮಾನ್ಯ ಸೌಲಭ್ಯ ಕೇಂದ್ರಗಳ ನಿರ್ಮಾಣ (8 ಕೇಂದ್ರಗಳು-ಒಂದಕ್ಕೆ 
ರೂ. 6.00 ಲಕ್ಷಗಳ ದರದಲ್ಲಿ) ಗಳನ್ನು ರೂ. 48.00 ಲಕ್ಷಗಳ ವೆಚ್ಚದಲ್ಲಿ, ಒಟ್ಟಾರೆ ರೂ. 498.90 ಲಕ್ಷಗಳ ವೆಚ್ಚದಲ್ಲಿ ಸೊಸೈಟ ಫಾರ್‌ ಡೆವಲಪ್‌ಮೆಂಟ್‌ 
ಆಫ್‌ ಕಾಂಪೋಜಿಟ್ಸ್‌ ಸಂಸ್ಥೆಯಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಮಾಜ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಮಾಜ ಕಲ್ಯಾಣ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧.8 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 879 ವೆಚ್ಚ-12/12, ಬೆಂಗಳೂರು, ದಿನಾಂಕ : 19-10-2012. 
ಅಧಿಸೂಚನೆ ಸಂ : ಆಇ 581 ವೆಚ್ಚ-12/2011, ದಿನಾಂಕ : 23-6-2011 ರ ಮೂರನೇ ಸಾಲಿನಲ್ಲಿ ನಮೂದಿಸಿರುವ “ ಒಂದು ವರ್ಷದ 
ಅವಧಿಗೆ” ಎಂಬುದರ ಬದಲಾಗಿ “ಎರಡು ವರ್ಷದ ಅವಧಿಗೆ” ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 10 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 875 ವೆಚ್ಚ-12/12, ಬೆಂಗಳೂರು, ದಿನಾಂಕ : 19-10-2012. 


ಬೆಂಗಳೂರು ಅಂತರಾಷ್ಟೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿ International Convention Centre Complex ಅನ್ನು ಅಭಿವೃದ್ಧಿಗೊಳಿಸಲು 
ರೂ. 188.00 ಲಕ್ಷಗಳ ವೆಚ್ಚದಲ್ಲಿ (including service tax) Karnataka Infrastructure Project Development Corporation (KIPDC) ಸಂಸ್ಥೆಯನ್ನು 
Transaction Advisor ಆಗಿ ನೇಮಕ ಮಾಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R.9 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 964 ವೆಚ್ಚ-12/12, ಬೆಂಗಳೂರು, ದಿನಾಂಕ : 30-10-2012. 

ಹಕ್ಕಿಜ್ವರ ರೋಗದ ನಿಯಂತ್ರಣ ಮತ್ತು ನಿರ್ಮೂಲನೆಗಾಗಿ ಕ್ರಮ ಕೈಗೊಳ್ಳಲು ಅಗತ್ಯವಾದ ಸರಕು, ಸೇವೆಗಳು ಮತ್ತು ಸಾಧನ ಸಾಮಗ್ರಿಗಳನ್ನು 
ರೂ. 50.00 ಲಕ್ಷಗಳ ವೆಚ್ಚದಲ್ಲಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನ/ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

P.R. 11 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ). 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 122 ಗುಅಪ್ರಾ 2012, ಬೆಂಗಳೂರು, ದಿನಾಂಕ : 20-12-2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 184 ಗುಅಪ್ರಾ 2011 ದಿನಾಂಕ: 25-1-2012 ರಲ್ಲಿ ಕುಷ್ಟಗಿ ನಗರವನ್ನು ಪುರಸಭೆಯೇ ಯೋಜನಾ 
ಪ್ರಾಧಿಕಾರದ ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕದೆಂದು ಅಧಿಸೂಚನೆಯನ್ನು ಹೊರಡಿಸಲಾಗಿರುವುದರಿಂದ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ 1961 ರ ಪ್ರಕರಣ 4(ಸಿ) ಉಪ ಪ್ರಕರಣ 3() ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ತಮ್ಮಣ್ಣಾಚಾರ ಕಂದಕೂರ ರವರನ್ನು 
ಕುಷ್ಟಗಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 122 ಗುಅಪ್ರಾ 2012 ದಿನಾಂಕ : 
17-11-2012 ನ್ನು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ನಿಯಮ 76 (ಎನ್‌) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಹಿಂದಕ್ಕೆ 
ಪಡೆದು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 1 ನಗರಾಭಿವೃದ್ಧಿ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 205 ಶಿಸನೇ 2012, ಬೆಂಗಳೂರು, ದಿನಾಂಕ : 24-12-2012. 
ಶ್ರೀ ಗಣೇಶ್‌ ಕಾರ್ಣಿಕ್‌, ಉಪಾಧ್ಯಕ್ಷರು, ಅನಿವಾಸಿ, ಭಾರತೀಯ ಸಮಿತಿ ಇವರ ನಾಮನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ನಾಗರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
೧.೧.12 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ರಾಜ್ಯ ಶಿಷ್ಟಾಚಾರ). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೩೩೩ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1076 ವೆಚ್ಚ-12/12, ಬೆಂಗಳೂರು, ದಿನಾಂಕ : 29-11-2012. 

Crop Inventory and Updation ಯೋಜನೆಯನ್ನು ಪ್ರಾಯೋಗಿಕವಾಗಿ ತುಮಕೂರು ಜಿಲ್ಲೆ, ಗುಬ್ಬಿ ತಾಲ್ಲೂಕಿನ ನಲ್ಲೂರು ಗ್ರಾಮ 
ಪಂಚಾಯಿತಿಯಲ್ಲಿ ಅನುಷ್ಠಾನಗೊಳಿಸಲು ಮೆ : IIMB Consortium with its member M/s. 7001117 Softech Private Ltd., ಬೆಂಗಳೂರು, ಇವರ 
ಸೇವೆಯನ್ನು ರೂ. 25.00 ಲಕ್ಷ ಗಳ ಯೋಜನಾ ವೆಚ್ಚದಲ್ಲಿ (Project Cost) ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಯೋಜನಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಯೋಜನಾ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 13 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1057 ವೆಚ್ಚ-12/12, ಬೆಂಗಳೂರು, ದಿನಾಂಕ : 29-11-2012. 
ಖಜಾನೆ ತಂತ್ರಾಂಶದ ಅವಶ್ಯ ಮಾರ್ಪಾಡಿಗೆ ಅನುಕೂಲವಾಗುವಂತೆ, ಒಬ್ಬ ಎಫ್‌.ಎ೦.ಇ. (Facility Management Engineer) ನ ಸೇವೆಯನ್ನು 
ಆರು ತಿಂಗಳ ಅವಧಿಗೆ (ದಿನಾಂಕ : 1-10-2012 ರಿಂದ 30-3-2013 ರವರೆಗೆ) ಒಟ್ಟು ರೂ. 3,96,000/- ಗಳ ವೆಚ್ಚದಲ್ಲಿ + ಅನ್ವಯವಾಗುವ 
ತೆರಿಗೆಗಳೊಂದಿಗೆ ಮೆ: ಸಿ.ಎಂ.ಸಿ. ಸ೦ಸ್ಥೆ, ಬೆ೦ಗಳೂರು, ಇವರಿ೦ದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 14 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1012 ವೆಚ್ಚ-12/12, ಬೆಂಗಳೂರು, ದಿನಾಂಕ : 24-11-2012. 


ಹೊಸದಾಗಿ ಆಯ್ದೆಯಾಗಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರುಗಳಿಗಾಗಿ ಮೆ: ಮೊಬಿಟೆಲ್‌, ಬೆ೦ಗಳೂರು, ಇವರಿಂದ Ap | 
Pad3 64 GB 4G+ WIFI ಮಾದರಿಯ 13 ಐ-ಪ್ಯಾಡ್‌ಗಳನ್ನು ರೂ. 6,48,466/-ಗಳ ವೆಚ್ಚದಲ್ಲಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ವಿಧಾನ ಮಂಡಲ ಸಚಿವಾಲಯಕ್ಕೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಐ-ಪ್ಯಾಡ್‌ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನ ಮಂಡಲ ಸಚಿವಾಲಯವು 
ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 15 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ). 
ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 


ಸಂಖ್ಯೆ: ಆಇ 952 ವೆಚ್ಚ-12/12, ಬೆಂಗಳೂರು, ದಿನಾಂಕ : 20-11-2012. 


ಅಧಿಸೂಚನೆ ಸಂ : ಆಇ 470 ವೆಚ್ಚ-12/12, ದಿನಾಂಕ : 5-6-2012ರ ಎರಡನೇ ಸಾಲಿನಲ್ಲಿ ನಮೂದಿಸಿರುವ “ರೂ. 12,36,350/-ಗಳ” 
ಬದಲಾಗಿ ರೂ. 16,35,007/- ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 16 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೪ಎ 





ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 1026 ವೆಚ್ಚ-12/12, ಬೆಂಗಳೂರು, ದಿನಾಂಕ : 4-12-2012. 


ಅಧಿಸೂಚನೆ ಸಂ : ಆಇ 875 ವೆಚ್ಚ-12/2012, ದಿನಾಂಕ : 19-10-2012 ರ 3ನೇ ಸಾಲಿನಲ್ಲಿ ನಮೂದಿಸಿರುವ “Karnataka Infrastructure 
Project Development Corporation (KIPDO)” ಎ೦ಬುದರ ಬದಲಾಗಿ “KSIIDC-IL&AFS Project Development Company Limited” ಎಂದು 
ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


P.R. 17 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1073 ವೆಚ್ಚ-12/12, ಬೆಂಗಳೂರು, ದಿನಾಂಕ : 6-12-2012. 
ಬೆಳಗಾವಿಯಲ್ಲಿ ಜರುಗಲಿರುವ ವಿಧಾನ ಮಂಡಲ ಅಧಿವೇಶನಕ್ಕೆ ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ರೂ. 500.00 ಲಕ್ಷಗಳ ವೆಚ್ಚದಲ್ಲಿ 
ಜಿಲ್ಲಾಧಿಕಾರಿ, ಬೆಳಗಾವಿ, ಇವರ ಮೂಲಕ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ವಿಧಾನ ಸಭೆ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಕರ್ನಾಟಕ ವಿಧಾನ ಸಭೆ ಸಚಿವಾಲಯವು 


ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


P.R. 18 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1034 ವೆಚ್ಚ-12/12, ಬೆಂಗಳೂರು, ದಿನಾಂಕ : 6-12-2012. 
ಶ್ರೀ ಚಂದ್ರಶೇಖರ ಜಿ. ಹುನಗುಂದ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಇವರ ಸೇವೆಯನ್ನು ಮಾಸಿಕ ರೂ. 50,000/- ಗಳ ಸಮಾಲೋಚನಾ 
ಶುಲ್ಕದಲ್ಲಿ ಗಣಿ ಮತ್ತು ಭೂ-ವಿಜ್ಞಾನ ಇಲಾಖೆಯಲ್ಲಿ ಕಾನೂನು ಸಮಾಲೋಚಕರಾಗಿ ದಿನಾಂಕ : 30-9-2012 ರಿಂದ ಒಂದು ವರ್ಷದ ಅವಧಿಗೆ 
ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 


ೈ 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


೧.೧, 19 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1084 ವೆಚ್ಚ-12/12, ಬೆಂಗಳೂರು, ದಿನಾಂಕ : 7-12-2012. 


ಅಬಕಾರಿ ಇಲಾಖೆಯ ಇ-ಪಾವತಿ ವ್ಯವಸ್ಥೆಯನ್ನು NIC ಮೂಲಕ ರೂ. 6.18 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಅಬಕಾರಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಬಕಾರಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


P.R. 20 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೩೩೫ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1075 ವೆಚ್ಚ-12/12, ಬೆಂಗಳೂರು, ದಿನಾಂಕ : 29-11-2012. 


ಶ್ರೀ ಎ.ಸಿ. ಸೂರ್ಯಪ್ರಕಾಶ್‌, ನಿವೃತ್ತ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು, ಇವರ ಸೇವೆಯನ್ನು ರೂ. 60,000/- ಗಳ ಸಮಾಲೋಚನ ಶುಲ್ಕ 
ಹಾಗೂ ವಾಹನ ವ್ಯವಸ್ಥೆಯೊಡನೆ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 21 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 974 ವೆಚ್ಚ-12/12, ಬೆಂಗಳೂರು, ದಿನಾಂಕ : 4-12-2012. 


ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಅಲ್ಪಸಂಖ್ಯಾತರ ಯುವಕ/ಯುವತಿಯರಿಗೆ ಕೇಂದ್ರ ಸರ್ಕಾರಿ 
ಸ್ವಾಮ್ಯದ Central Institute of Plastic Engineering and Technology (೦1೧೯77), ಮೈಸೂರು, ಸಂಸ್ಥೆಯಿಂದ ನೇರವಾಗಿ ಪ್ಲಾಸ್ಟಿಕ್‌ ತಂತ್ರಜ್ಞಾನದಲ್ಲಿ 
ತರಬೇತಿಗಳನ್ನು 2012-13ನೇ ಸಾಲಿಗೆ ನೀಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ತರಬೇತಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 22 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1059 ವೆಚ್ಚ-12/12, ಬೆಂಗಳೂರು, ದಿನಾಂಕ : 6-12-2012. 
ಬೆಂಗಳೂರಿನ ಖನಿಜ ಭವನ ಕಟ್ಟಡದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಆರ್ಬಿಟ್ರೇಷನ್‌ ಲಾ ಸೆಂಟರ್‌ನ ರೂ. 180.00 ಲಕ್ಷಗಳ ವೆಚ್ಚದ ಒಳಾಂಗಣ 
ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ 
ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ.ಆ.ಸು. ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ.ಆ.ಸು. ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಂತ. ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 23 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 125 ಕೆಎಂಯು 2011, ಬೆಂಗಳೂರು, ದಿನಾಂಕ : 12-12-2012. 


ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲ್ಲೂಕು ಸೋಮನಾಥಪುರ ಗ್ರಾಮದಲ್ಲಿರುವ ಪಂಚಲಿಂಗೇಶ್ವರ ದೇವಸ್ಥಾನವನ್ನು “ರಾಜ್ಯ ಸಂರಕ್ಷಿತ 


ಪಾರಂಪರಿಕ ಸ್ಮಾರಕ” ವೆಂದು ಘೋಷಿಸಿರುವ ದಿನಾಂಕ : 25-10-2010ರ ಅಧಿಸೂಚನೆ ಸಂ : ಕಸಂವಾಪ್ರ 128 ಕೆಎಂಯು 2008 ನ್ನು ರದ್ದುಪಡಿಸುತ್ತಾ, 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲ್ಲೂಕು ಸೋಮನಾಥಪುರ ಗ್ರಾಮದಲ್ಲಿರುವ ಪಂಚಲಿಂಗೇಶ್ವರ 
ದೇವಸ್ಥಾನವನ್ನು “ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕ ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ 
ಕಲಂ 4(1)ರಡಿ” (ಕರ್ನಾಟಕ ಆಕ್ಟ್‌ 1962) ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯ ಪಟ್ಟು ಅದರಂತೆ 2008ರ ಡಿಸೆಂಬರ್‌ 
4ನೇ ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದ “ಭಾಗ-4 ಎ” ದಿನಾಂಕ : 12-11-2008ರ ಅಧಿಸೂಚನೆ ಸಂಖ್ಯೆ : ಕಸಂವಾಪ್ರ 128 ಕೆಎಂಯು 2008 ನ್ನು 
ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ಹಾನಿಸಿ ಪ್ರಕಟಿಸಿದ್ದರಿಂದ ಮತ್ತು ಸದರಿ ರಾಜ್ಯ ಪತ್ರವನ್ನು 


೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೪ಎ 





ದಿನಾಂಕ: 4-12-2008ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿದ್ದು, ಈ ಬಗ್ಗೆ ಸ್ವೀಕೃತವಾದ ಆಕ್ಷೇಪಣೆ /ಸಲಹೆಗಳನ್ನು ಪರಿಗಣಿಸಿ ಈಗ “ಕರ್ನಾಟಕ 


ವಲ 


ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 4(3)” ಪ್ರದತ್ತವಾದ ಅಧಿಕಾರವನ್ನು 


ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಮೈಸೂರ ಜಿಲ್ಲೆಯ ಟಿ. ನರಸೀಪುರ ತಾಲ್ಲೂಕು ಸೋಮನಾಥಪುರ ಗ್ರಾಮದಲ್ಲಿರುವ ಪಂಚಲಿಂಗೇಶ್ವರ 
ದೇವಸ್ಥಾನವನ್ನು “ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕ” ವೆಂದು ಈ ಮೂಲಕ ಘೋಷಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಬಿ. ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಸಂಸ್ಕೃತಿ, ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ). 





















































ಪರಿವಿಡಿ 
(ಅಧಿಸೂಚನೆ ಸಂಖ್ಯೆ ಕ ಕಸಂವಾಪ್ರ 125 ಕೆಎಂಯು 2011, ದಿನಾಂಕ : 12-12-2012) 
ಜಿಲ್ಲೆ ತಾಲ್ಲೂಕು ಆರುವ ಸ್ಥಳ ಸ್ಮಾರಕ/ಕಟ್ಟಡದ ಸಂರಕ್ಷಣೆಗೆ ವಿಸ್ತೀರ್ಣ ಮೇರೆಗಳು ಒಡೆತನ ಷರಾ 
ಹೆಸರು ಒಳಪಡ ಚಹ ಬಂದಿ 
ಸ 
ಬಹುದಾದ 
ರೆವಿನ್ಯೂ 
ನಿವೇಶನ 
1 2 3 4 5 6 7 8 9 
ಮೈಸೂರು | ಟಿ. ಸೋಮನಾಥಪುರ | ಶ್ರೀ ಸ.ನಂ. 1 ಎಕರೆ ಪೂರ್ವಕ್ಕೆ | ಒಣ “ಜಿ ಕ್ರಿಶ. 13ನೇ 
ನರಸೀಪುರ ಪಂಚಲಿಂಗೇಶ್ವ 252 10 ಪಶ್ಚಿಮಕ್ಕೆ ಸನಂ. 5 ಖರಾಬು ಶತಮಾನಕ್ಕೆ 
ರ ದೇವಸ್ಥಾನ ಗುಂಟೆ ಸರ್ಕಾರಿ ಸೇರಿದ 
ಇ ಉತರಕ್ಕೆ ಸ.ನಂ. 7 
ತ್‌ (ಕಂದಾಯ | ಹೊಯ್ಸಳರ 
ದಕ್ಷಿಣಕ್ಕೆ | ಒಣ ಇಲಾಖೆ) | ಕಾಲದ 
ದೇವಸ್ಥಾನ 
ಜಿ.ಬಿ. ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 24 ಕನ್ನಡ ಸಂಸ್ಕೃತಿ, ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ). 


KARNATAKA ೦೦/೯೧/11೦೧'5 SECRETARIAT 
NOTIFICATION 
No: GS 12 LUM 2012, Bangalore, 2" January 2013. 
In Exercise of the powers conferred on me by Section 29(1) of the Karnataka State Law University Act, 2009, 


|. H.R. BHARDWAJ, Governor of Karnataka and Chancellor of Universities in Karnataka hereby re-constitute the Syndicate of the 
Karnataka State Law University, Hubli, as follows :- 


























Section Category Sl. No. Nomination 

29(2) Vice-Chancellor 1 Vice-Chancellor as Ex-officio Chairman 

29(3)(a) | The Secretary to Government Department of Law, The Principal Secretary to Government Department 
Justice and Human Rights or his nominee not below 2 of Law, Justice and Human Rights or his nominee 
the rank of Additional Secretary to Government- not below the rank of Additional Secretary to 
Ex-officio Member Government. 

29(3)(b) | The Secretary to Government Department of The Secretary to Government Department of 
Parliamentary Affairs and Legislation or his nominee 3 Parliamentary Affairs and Legislation or his nominee 
not below the rank of Joint Secretary to Government not below the rank of Joint Secretary to Government 
Ex-officio Member 

29(3)(C) | The Principal Secretary to Government, Higher 4 The Principal Secretary to Government, Higher 
Education Department Ex-officio Member Education Department 

29(3)(d) | The Commissioner or Additional Commissioner for The Commissioner or Additional Commissioner for 
Collegiate Edcuation or his nominee not below the 5 Collegiate Edcuation or his nominee not below the 
rank of Joint Director of Collegiate Education rank of Joint Director of Collegiate Education 
nominated by the State Government. nominated by the State Government. 

29(3)(e) | One Dean nominated by the Vice Chancellor by 6 Prof. G.R. Jagadeesh, 
rotation for a period of one year Principal, National Law College, Shimoga. 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೩೩೭ 
































Section Category Sl. No. Nomination 
29(3)(f) | Two University Professors from among the heads of Vacant 
Departments of Study and Research, School of 7 
Excellence or Centers of advanced Studies Vacant 
nominated by the Government on the 8 
recommendation of the Vice Chancellor by rotation 
according to seniority 
29(3)(9) | Five members nominated by the Govenrnment of 9 Sri Premkumar-(SC) 
whom one shall be a person belonging to the SC or 10 Sri Sudhir Singh Rajaram Rao Ghorpade-(OBC) 
ST, one to other Backward Classes and three others 11 Sri Anoop Deshpande-(General) 
of whom one shall be a woman from among the 12 Sri Jagadish Shenava-(General) 
members of the legal profession or from the 13 Smt. Hampali Nagaveni (Women) 
members of the law teaching faculty. 
29(3)(h) | Two Principals of affiliated or constituent colleges 14 Prof. J.R. Talageri, Principal, M.E.S. Law College, 
nominated by the Vice Chancellor Sirsi. (for a period of 17 months) 
15 Prof. Smt. P.K. Himalakshi, Principal, 
V.V. Puram Law College, Bangalore 
29(3)(1) Two members nominated by the Chancellor from Dr. Gururaj Karajagi, M.Sc., Ph.D. 
among eminent educationists or persons from the 16 Chairman, Academy for Creative Training (ACT), 
field of legal education. No. 480, 6" Main, Opp. Bus Depot, HMT Layout, 
R.T. Nagar, Bangalore-560 032. 
Dr. Suresh V. Nadagoudar, Associate Professor of 
17 Law and Chairman, PG Department of Studies and 
Research in Law and University of Law College, 
Bangalore University, Jnanabharathi, Bangalore. 








The term of office of the nominated members except member nominated under Section 29(3)(e) of the Act shall be for a 
period of three years or till the Syndicate is re-constitued whichever is earlier. 


The term of the member nominated by the Vice-Chancellor, Karnataka State Law University, Hubli, under Section 29(3)(e) of 
the Act Shall be for a period of one year. 


H.R. BHARDWAJ 
Governor of Karnataka and Chancellor of Universities 
R. KALPANA 
P.R. 25 Under Secretary to Governor. (Administration) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 44 ಎಸ್‌ಎಂಆರ್‌ 2012, ಬೆಂಗಳೂರು, ದಿನಾಂಕ : 2-1-2013. 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-! ರ ಐಟಂ 33 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ:- 
(314) ಕ್ಷೇಮ ಆರ್ಥೊಪೆಡಿಕ್‌ ಹಾಸ್ಟಿಟಲ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, ಹಾಸ್ಟಿಟಲ್‌ ಫಾರ್‌ ಸ್ಪೆಷಲ್‌ ಸರ್ಜರಿ, ಕೆ.ಎಸ್‌.ಆರ್‌.ಟಿ.ಸಿ. ಡಿಪೋ ಹತ್ತಿರ, 
18/1, ಗ್ರೀನ್‌ ಗಾರ್ಡನ್ಸ್‌, ಗೋಕುಲ್‌ ರಸ್ತೆ, ಹುಬ್ಬಳ್ಳಿ-580 030. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ. ನಾಗೇಶ್‌ ಪಾಟಕ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 44 SMR 2012, Bangalore, 2-1-2013. 


In exercise of the powers conferred by clause (ff) of rule 3 of the Karnataka Government Servants’ (Medical Attendance) 
Rules 1963, the Government of Karnataka hereby adds the following item after iterm 313 of Schedule | to the said rules, namely :- 


೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೪ಎ 





(314) Kshem Orthopaedic Hospitals Pvt. Ltd., Hospital for Special Surgery, Near K.S.R.T.C. Deport, 18/1 Green Gardens, 
Gokul Road, Hubli-580 030. 


By Order and in the name of the Governor of Karnataka, 
D. NAGESH PHATAK 
Under Secretary to Government, 
P.R. 27 Department of Personnel and Administrative Reforms (Service Rules-2). 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 01 SMR 2012, Bangalore, 2-1-2013. 


In exercise of the powers conferred by clause (ff) of rule 3 of the Karnataka Government Servants’ (Medical Attendance) 
Rules 1963, the Government of Karnataka hereby adds the following item after iterm 312 of Schedule | to the said rules, namely :- 
(313) Vijaya Nethralaya Super Speciality Eye Hospital, # 5, 20" Cross, Malgala Underpass, Ring Road, 2° Stage, 
Nagarabhavi, Bangalore-560 091.. 
By Order and in the name of the Governor of Karnataka, 
D. NAGESH PHATAK 
Under Secretary to Government, 
Department of Personnel and Administrative Reforms (Service Rules-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 01 ಎಸ್‌ಎಂಆರ್‌ 2012, ಬೆಂಗಳೂರು, ದಿನಾಂಕ: 2-1-2013. 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-। ರ ಐಟಂ 312 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ :- 
(313) ವಿಜಯ ನೇತ್ರಾಲಯ ಸೂಪರ್‌ ಸ್ಪೆಷಾಲಿಟಿ ಐ ಹಾಸ್ಪಿಟಲ್‌, ನಂ. 5, 20ನೇ ಕ್ರಾಸ್‌, ಮಾಳಗಾಳ ಅಂಡರ್‌ ಪಾಸ್‌, ರಿಂಗ್‌ ರಸ್ತೆ 
2ನೇ ಹಂತ, ನಾಗರಭಾವಿ, ಬೆಂಗಳೂರು-560 091. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 28 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2). 


ಬ A) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 291 ಬೆಮಪ್ರಾ 2012, ಬೆಂಗಳೂರು, ದಿನಾಂಕ : 28-12-2012. 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಕಲಂ 3(3)(ಎ) ಹಾಗೂ (ಎಂ) ಮತ್ತು (4) ರಡಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡವರನ್ನು ಹಾವೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು/ಸದಸ್ಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಇಚ್ಛಾನುಸಾರ 
ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
































ಕ್ರಮ ಸಂಖ್ಯೆ ಹೆಸರು ಮತ್ತು ವಿಳಾಸ ವರ್ಗ 
I. ಶ್ರೀ ನಾಗೇಂದ್ರ ಪ್ರಭುಗೌಡ ಕಟಕೋಳ, ವಿದ್ಯಾನಗರ ಪಶ್ಚಿಮ ಹಾವೇರಿ ಅಧ್ಯಕ್ಷರು 
2 ಶ್ರೀ ಜೆ.ಕೆ. ದೇಸಾಯಿ, ರಾಜೇಂದ್ರ ನಗರ, ಹಾವೇರಿ ಸದಸ್ಯರು 
3. ಶ್ರೀ ಮೆಹಬೂಬ ಅಲಿ ನಾರಂಗಿ, ದಾನೇಶ್ವರಿ ನಗರ, ಹಾವೇರಿ ಸದಸ್ಯರು 
4. ಶ್ರೀಮತಿ ದೀಪಾ ಎನ್‌. ಹೇರೂರು, ಶಿವಬಸವ ನಗರ, ಹಾವೇರಿ ಸದಸ್ಯರು 
5. ಶ್ರೀ ಪ್ರಶಾಂತ ಅಸುಂಡಿ, ನಾಯಕರ ಓಣಿ, ಸೂಲಮಟ್ಟ ಹಾವೇರಿ ಸದಸ್ಯರು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 42 ನಗರಾಭಿವೃದ್ಧಿ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ೩೩೯ 





ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಸಂಖ್ಯೆ:ಅಪಜೀ 95 ಎಫ್‌ಎಎಫ್‌ 2006 ಬೆಂಗಳೂರು, ದಿನಾಂಕ:05-11-2007 
ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5) ಕಲಂ -4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಬಳ್ಳಾರಿ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲ್ಲೂಕಿನ ಹೊಸಕೇರಿ ಗ್ರಾಮದ ಸರ್ಕಾರಿ ಜಮೀನುಗಳನ್ನು 
ಈ ಅಧಿಸೂಚನೆಯು ಗೆಜೆಟನಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆ೦ದು ಈ ಮೂಲಕ ಘೋಷಿಸಿದೆ. 























“ ಅನುಸೂಚಿ” 
ಗ್ರಾಮದ ಹೆಸರು ಕ್ಷೇತ್ರದ ಸರ್ವೆ ನಂ ವಿಸ್ತೀರ್ಣ (ಹೆಕ್ಟೇರ್‌ಗಳಲ್ಲಿ ಕ್ಷೇತ್ರದ ಹೆಸರು 
ಹೊಸಕೇರಿ 999 12.35 ಹೊಸಕೇರಿ 
1000 86.12 
1001, 176.35 
1002 42.05 
1003 32.17 
ಒಟ್ಟು 349.04 ಹೆಕ್ಟೇರ್‌ 




















2.ಮೇಲ್ಕಂಡ ಕಾಯ್ದೆಯ ಕಲಂ 4(1)(ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು ಅರಣ್ಯ ಕ್ಷೇತನಿರ್ಧಾರಣಾಧಿಕಾರಿಗಳು, ಬಳ್ಳಾರಿ ಇವರನ್ನು “ಅರಣ್ಯ 
ವ್ಯವಸ್ಥಾಪನಾಧಿಕಾರಿ” ಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಇವರು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ 
ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

3.ಮೇಲ್ಕಂಡ ಕಾಯ್ದೆಯ ಕಲಂ 42) ಪ್ರಕಾರ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬಳ್ಳಾರಿ ವಿಭಾಗ, ಬಳ್ಳಾರಿ 
ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 

4.ಮೇಲ್ಕಂಡ ಅಧಿನಿಯಮ 11, 12, ಮತ್ತು 14 ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಯಾವುದೇ ಆದೇಶ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾದಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಕಾಯ್ದೆಯ ಕುರಿತು 16 (0ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

5.ಮೇಲ್ಕಂಡ ಅಧಿನಿಯಮ 15 ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಪ್ರಕರಣ 16(2)ನೇ 
ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

ಗಡಿ ವಿವರ 

ಉತ್ತರ:- 

ಸೀಮಾರೇಖೆಯು ಹೊಸಕೇರಿ ಗ್ರಾಮದ ಸರ್ವೆ ನಂ 999ರ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಹಾಗೂ ಸದರಿ ಗ್ರಾಮದ ಸರ್ವೆ ನಂ 999ರ 
11ನೇ ಗಡಿಗಳ ಮೇಲೆ 1ನೇ ಕಲ್ಲಿನಿಂದ 143° ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸದರಿ ಗ್ರಾಮದ ಸರ್ವೆ ನಂ1 ಪಶ್ಚಿಮ ಗಡಿಗುಂಟ ಚಲಿಸುತ್ತಾ ಸದರಿ 
ಕ್ಷೇತದ ಮೂಲೆಯಲ್ಲಿರುವ 4ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 














ಕಲ್ಲಿನಿಂದ ಕಲ್ಲಿಗೆ ಕೋನ ಕೋನ Reed 
1 2 143° 10.23 
ಶ್ತ 3 142° 46.65 
3 4 146° 6.88 




















ಹೂರ್ವ:- 
ಸೀಮಾರೇಖೆಯು ಸದರಿ ಕ್ಷೇತ್ರದ ಸರ್ವೆ ನಂ 1000ರ 4ನೇ ಕಲ್ಲಿನಿಂದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 150" ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಸದರಿ ಗ್ರಾಮದ ಸರ್ವೆ ನಂ 1ರ ಪಶ್ಚಿಮ ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಸದರಿ ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿರುವ 8ನೇ 
ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 
ಕಲ್ಲಿನಿಂದ ಕಲ್ಲಿಗೆ ಕೋನ ಕೋನ ಅಂತರ ಸರಪಳಿಗಳಲ್ಲಿ 
4 5 150° 31.10 
5 6 149° 13.38 
6 7 148° 8.85 
7 8 145° 79.03 



































೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ಭಾಗ ೪ಎ 





ದಕ್ಷಿಣ:- 

- ಸೀಮಾರೇಖೆಯು ಸದರಿ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಸರ್ವೆ ನಂ 1001ರ ಮೂಲೆಯಲ್ಲಿ 8ನೇ ಕಲ್ಲಿನಿಂದ 265 ಡಿಗ್ರಿದೊಂದಿಗೆ ಆರಂಭವಾಗಿ 
ಸದರಿ ಗ್ರಾಮದ ಸರ್ವೆ ನಂ 313, 314, 315, 316, 317, 285, 277, 274, 274, 273, 274, 271, 263, 262, 260, 254, 256, 257 ಮತ್ತು 
259 ಸರ್ವೆ ನಂಬರುಗಳ ಗಡಿಗುಂಟ ಚಲಿಸುತ್ತಾ ಮುಂದೆ 259, 258, 257, 244, 241, 231, 230, 229 ಮತ್ತು 226 ಸರ್ವೆ ನಂಬರುಗಳ ಉತ್ತರ 
ಮತ್ತು ಪೂರ್ವದ ಗಡಿಗುಂಟ ಚಲಿಸುತ್ತಾ ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿರುವ 26ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು 
ಈ ಕೆಳಗಿನಂತೆ ಚಲಿಸುವುದು. 






























































ಕಲ್ಲಿನಿಂದ ಕಲ್ಲಿಗೆ ಕೋನ ಕೋನ ಅಂತರ ಸರಪಳಿಗಳಲ್ಲಿ 
8 9 265° 29.52 
9 10 292.59 4.72 
10 I 353.59 15.35 
Il 12 3580 7.28 
12 13 273.59 4.33 
13 14 342° 11.22 
14 15 280° 4.52 
15 16 265° 16.33 
16 17 341.5° 3.88 
17 18 17.59 10.03 
18 19 113.59 3.64 
19 20 292° 13.18 
20 21 275 3.34 
21 22 263° 16.92 
22 23 193° 7.48 
23 24 269° 10.62 
24 25 280° 7.87 
25 26 275 777 
26 27 293.39 8.75 




















ಪಶ್ಚಿಮ;- 

ಸೀಮಾರೇಖೆಯು ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿರುವ 27ನೇ ಕಲ್ಲಿನಿಂದ 26" ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸದರಿ ಗ್ರಾಮದ 224, 
78, 77, 76, 75, 79, 64, 61, 54, 53, 47, 46, 45, 44, 29, 27, 26, 25, 11 ಮತ್ತು 1002ರ ಹೊರತು ಪಡಿಸಿ ಇವುಗಳ ಪೂರ್ವದ 
ಗಡಿಗು೦ಟ ಉತ್ತರಾಭಿಮುಖವಾಗಿ ಚಲಿಸುತ್ತಾ ಮುಂದೆ 37ನೇ ಕಲ್ಲನ್ನು ದಾಟಿ ಕ್ಷೇತ್ರದ ವಾಯುವ್ಯ ದಿಕ್ಕಿನಲ್ಲಿರುವ 1ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 






































ಕಲ್ಲಿನಿಂದ ಕಲ್ಲಿಗೆ ಕೋನ ಕೋನ ಅಂತರ ಸರಪಳಿಗಳಲ್ಲಿ 
27 28 269 10.62 
28 29 350° 12.04 
29 30 29 15.35 
30 31 357° 13.38 
31 32 242° 17.32 
32 33 358.59 6.49 
33 34 341° 8.46 
34 35 14° 24.60 
35 36 40,59 7.28 
36 37 350° 8.46 
37 1 335° 7.08 




















ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR- 694 ಅರಣ್ಯ ಪರಿಸರ ಮತು ಜೀವಿಶಾಸ ಇಲಾಖೆ 
ದ ಮೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ೩೪೧ 





ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ಕು: 
ಸಂಖ್ಯೆ:ಅಪಜೀ 136 ಎಫ್‌ಎಎಫ್‌ 2007 ಬೆಂಗಳೂರು, ದಿನಾಂಕ:24-11-2011 
ಅಧಿಸೂಚನೆ 


1963ನೇ ಕರ್ನಾಟಕ ರಾಜ್ಯ ಅರಣ್ಯ ಅಧಿನಿಯಮ (1964ನೇ ಕರ್ನಾಟಕ ಕಾಯ್ದೆ ಕಲಂ 5ರ) 17ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಎಹೆಚ್‌ಎಫ್‌ಎಫ್‌-124-ಎಫ್‌ಎಎಫ್‌-91, ದಿನಾಂಕ: 18/06/1991 ರ ಪ್ರಕಾರ ಈ ಕೆಳಗಿನ ಅನುಸೂಚಿಯಲ್ಲಿ 
ನಮೂದಿಸಿರುವ ಜಮೀನುಗಳನ್ನು, ಈ ಅಧಿಸೂಚನೆಯು ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಅಧಿಸೂಚನೆ ಕೊನೆಯ 
ಭಾಗದಲ್ಲಿ ನಮೂದಿಸಿರುವ ಹಕ್ಕುಗಳ ಉಪಯೋಗಕ್ಕೆ ಒಳಪಟ್ಟು "ಮೀಸಲು ಅರಣ್ಯ" ವೆಂದು ಕರ್ನಾಟಕ ಸರಕಾರವು ಈ ಮೂಲಕ ಘೋಷಿಸಲಾಗಿದೆ. 


1. ಜಿಲ್ಲೆಯ ಹೆಸರು ಕ ರಾಯಚೂರು 

2. ತಾಲ್ಲೂಕಿನ ಹೆಸರು ; ರಾಯಚೂರು 

3. ಹೋಬಳಿಯ ಹೆಸರು ಯೆರಗೇರಾ 

4. ಗ್ರಾಮದ ಹೆಸರು ಕ ಗೋನ್ವರ್‌ ಮತ್ತು ಅನ್ವರ್‌ 

ತ್ರ ಕ್ಷೇತ್ರದ ಸರ್ವೆ ನಂಬರು ಕ ಚತ323 ಮತ್ತು 106 

6... ವಿಸ್ಕೀರ್ಣ ಹೆಕ್ಟೇರುಗಳಲ್ಲಿ. : 39.50, 8.50 ಮತ್ತು 21.06 (ಒಟ್ಟು 69.06) 

7. ಕ್ಷೇತ್ರದ ಹೆಸರು ಕ ಗೋನ್ವರ್‌ 1ನೇ ಮತ್ತು 2ನೇ ಕ್ಷೇತ್ರ 

8. ಹೆಕ್ಟೇರುಗಳು 47.06 ಮತ್ತು 22.00 (ಒಟ್ಟು 69.06) 
ಸೀಮಾ ವಿವರಣೆ 


ಉತ್ತರ:- ಸೀಮಾರೇಖೆಯು ಗೋನ್ವರ್‌ ಸರ್ವೆ ನಂ.23, 25 ಮತ್ತು ಅನ್ವರ ಗ್ರಾಮದ ಸರ್ವೆ ನಂ.109ರ ಸದರಿ 1ನೇ ಕ್ಷೇತದ ವಾಯುವ್ಯ ದಿಕ್ಕಿನ 
ಸರ್ವೆ ನಂ.104, 106 ಮತ್ತು 109ರ ಗಡಿಗಳು ಕೂಡುವ ಸ್ಥಳದ ಪಕ್ಕದಲ್ಲಿ 1ನೇ ಕಲ್ಲಿನಿಂದ 136 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಸರ್ವೆ ನಂ.109, 105 ಗಳನ್ನು ಹೊರತುಪಡಿಸಿ ಅವುಗಳ ದಕ್ಷಿಣದ ಗಡಿಗುಂಟ ಸಾಗುತ್ತಾ 11ನೇ ಕಲ್ಲಿನಿಂದ 354.50 ಡಿಗ್ರಿ ಕೋನದಲ್ಲಿ 
ಒಂದು ಸರಪಳಿ ಅಂತರದಲ್ಲಿರುವ ಗೋನ್ವರ ಗ್ರಾಮದ ಸರ್ವೆ ನಂ.23 ಮತ್ತು 25ರ ಸದರಿ 2ನೇ ಕ್ಷೇತ್ರದ 1ನೇ ಕಲ್ಲನ್ನು ಸೇರಿ ಅಲ್ಲಿಂದ 
357 ಡಿಗ್ರಿ ಕೋನದೊಂದಿಗೆ ಮುಂದುವರಿಯುತ್ತಾ ಸುತ್ತಲೂ ಒತ್ತುವರಿ ಕಾರಣ ಗೋನ್ವರ ಸರ್ವೆ ನಂ.23 ಮತ್ತು 25ರಲ್ಲಿಯೇ 2ನೇ 
ಕ್ಷೇತ್ರವನ್ನು ಸುತ್ತಿಕೊಂಡು 36ನೇ ಕಲ್ಲಿನ ನಂತರ 1ನೇ ಕಲ್ಲನ್ನು ಸೇರಿ ಮತ್ತೆ 1ನೇ ಕ್ಷೇತ್ರದ 11ನೇ ಕಲ್ಲಿನ ಮೂಲಕ ಮುಂದುವರಿಯುತ್ತಾ 
1ನೇ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 15ನೇ ಕಲ್ಲನ್ನು ಸೇರುತ್ತದೆ. ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 













































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
1 2 136 3-75 
2 3 114-50 3-60 
3 4 IS 3-50 
4 5 117-50 3-25 
5 6 169-50 3-00 
6 7 117-50 3-75 
7 8 55 3-25 
8 9 105 2-10 
9 10 53 2-75 
10 1] 101-50 4-75 
2ನೇ ಕ್ಷೇತ್ರ 
ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 

(ಕ್ಷೇತ್ರ ಜೋಡಣೆ ರೇಖೆ) 1 1 354-50 1-00 

1 2 357 4-50 

2 3 15 7-75 

3 4 290-50 3-25 

4 5 225-50 4-25 

5 6 359 3-50 

6 7 25 4-40 




















೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ಭಾಗ ೪ಎ 


























































































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
7 $ 235-50 2-75 
8 9 338 2-75 
9 10 29 4-00 
10 11 49-50 4-25 
11 12 87-50 4-25 
12 13 191-50 3-50 
13 14 79-50 4-25 
14 15 359-50 4-00 
15 16 98 5-75 
16 16ಎ 09-50 2-50 
16ಎ 17 59-50 2-00 
17 18 144-50 2-00 
18 19 73-50 4-75 
19 20 96-50 2-75 
20 21 226-50 2-75 
21 22 180-50 2-55 
22 23 107 6-25 
23 24 32-50 5-50 
24 25 174 4-00 
25 26 232-50 5-75 
26 27 235-50 6-00 
27 28 259 3-75 
28 29 196 4-25 
29 30 264 3-80 
30 31 274-50 4-25 
31 32 180 5-50 
32 33 118-50 6-25 
33 34 155-50 7-00 
34 35 262-50 4-55 
35 36 291-50 9-25 
36 1 298-50 3-55 
1ನೇ ಕ್ಷೇತ್ರ 
(ಕ್ಷೇತ್ರ ಜೋಡಣೆ ರೇಖೆ 1 1] 174-50 1-00 
1] 12 123-50 3-50 
12 13 109-50 4-00 
13 14 115-50 4-50 
14 15 117-50 4-25 




















ಪೂರ್ವ:- ಸೀಮಾರೇಖೆಯು ಅನ್ವರ ಗ್ರಾಮದ ಸರ್ವೆ ನಂ.106 ಮತ್ತು ಗೋನ್ವರ ಗ್ರಾಮದ ಸರ್ವೆ ನಂ.23ರ ಸದರಿ 1ನೇ ಕ್ಷೇತ್ರದ ಈಶಾನ್ಯ 
ದಿಕ್ಕಿನ ಮೂಲೆಯಲ್ಲಿ 15ನೇ ಕಲ್ಲಿನಿಂದ 175-50 ಡಿಗ್ರಿ ಕೋನದಲ್ಲಿ ಕ್ಷೇತ್ರದ ಸರ್ವೆ ನಂ.23ರಲ್ಲಿಯೇ ಮುಂದುವರಿಯುತ್ತಾ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ೩೪೩ 





21ನೇ ಕಲ್ಲನಿಂದ ಗ್ರಾಮ ಠಾಣವನ್ನು ಹೊರತುಪಡಿಸಿ ಸಾಗುತ್ತಾ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ.182ರ ಗಡಿಯ 
ಮೇಲೆ 24ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 








ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
15 16 175-00 3-25 
16 17 206-50 4-30 
17 18 121-50 4-25 
18 19 90-50 4-00 
19 20 96-50 5-75 
20 21 167-50 3-25 
21 22 186-50 4-75 
22 23 181-50 3-50 
23 24 268-50 3-75 




















ದಕ್ಷಿಣ:- ಸೀಮಾರೇಖೆಯು ಅನ್ವರ ಗ್ರಾಮದ ಸರ್ವೆ ನಂ.106 ಮತ್ತು ಗೊನ್ನರ ಗ್ರಾಮದ ಸರ್ವೆ ನಂ.23, 25ರ ಸದರಿ 1ನೇ ಕ್ಷೇತ್ರದ ಈಶಾನ್ಯ 
ದಿಕ್ಕಿನ ಮೂಲೆಯಲ್ಲಿ 15ನೇ ಕಲ್ಲಿನಿಂದ 175-50 ಡಿಗ್ರಿ ಕೋನದಲ್ಲಿ ಕ್ಷೇತ್ರದ ಸರ್ವೆ ನಂ.23ರಲ್ಲಿಯೇ ಮುಂದುವರಿಯುತ್ತಾ 21ನೇ 
ಕಲ್ಲಿನಿಂದ ಗ್ರಾಮ ಠಾಣವನ್ನು ಹೊರತುಪಡಿಸಿ ಸಾಗುತ್ತಾ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆ ನಂ.182ರ ಗಡಿಯ 
ಮೇಲೆ 24ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 








ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
24 25 283-50 4-50 
25 26 290 6-25 
26 27 269 4-55 
27 28 319 4-25 
28 29 32-50 6-55 
29 30 45 5-75 
30 31 38-50 3-75 
31 32 309-50 3-75 
32 33 220-50 8-75 
33 34 222 5-25 
34 35 229-50 2-75 
35 36 315-50 2-25 
36 37 246-50 2-55 
37 38 338-50 4-25 
38 39 276 6-50 
39 39ಎ 287 2-00 
39ಎ 40 238-50 1-50 
40 40ಎ 327-50 1-50 
40ಎ 41 255 1-60 
41 42 302 2-00 
42 42ಎ 247 1-75 
42ಎ 43 284-50 1-50 




















೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ಭಾಗ ೪ಎ 











ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
43 44 290-50 3-00 
44 45 287 4-00 
45 46 329 4-55 
46 47 277-50 3-75 
47 48 296-50 2-75 
48 49 307-50 3-50 




















ಪಶ್ಚಿಮ:- ಸೀಮಾರೇಖೆಯು ಅನ್ವರ ಗ್ರಾಮದ ಸರ್ವೆ ನಂ. 106 ಮತ್ತು ಗೋನ್ಸರ ಗ್ರಾಮದ ಸರ್ವೆ ನಂ.23 ಮತ್ತು 25ರ ಸದರಿ 1ನೇ 
ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ರಾಯಚೂರು ರಸ್ತೆಯ ಮೇಲೆ 49ನೇ ಕಲ್ಲಿನಿಂದ 343-50 ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಅನ್ವರ ಗ್ರಾಮದ ಸರ್ವೆ ನಂ.121, 120, 119 ಮತ್ತು 104 ಗಳನ್ನು ಹೊರತುಪಡಿಸಿ ಅವುಗಳ ಪೂರ್ವದ ಗಡಿಗುಂಟ 
ಉತ್ತರಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 54ನೇ ಕಲ್ಲನ್ನು ದಾಟಿ 1ನೇ ಕಲ್ಲನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 








ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
49 50 343-50 4-25 
50 51 23-50 4-75 
51 52 48 3-00 
52 53 68 4-75 
53 54 76 3-00 
54 1 111-50 3-25 




















ಹಕ್ಕು ಮತ್ತು ಸವಲತ್ತುಗಳು:- 

1 ಗ್ರಾಮ ವಾಸಿಗಳ ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 

2) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ., ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 

3) ಗ್ರಾಮಸ್ಥರು ವಾಸ್ತವಿಕ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗೆ (ರಿಸರ್ವ್‌ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು. 

4) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ ನೀಡುವುದು. 

5) ಮೀಸಲು ಅರಣ್ಯ ಕ್ಷೇತ್ರದ ಒಳಗೆ ದಾರಿ ಹಾದು ಹೋಗುವದಿದ್ದು ಗ್ರಾಮಸ್ಥರಿಗೆ ಅನುಮತಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧-699 ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಅರಣ್ಯ ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಸಚಿವಾಲಯ 
ಸಂಖ್ಯೆ:ಅಪಜೀ 137 ಎಫ್‌ಎಎಫ್‌ 2007 ಬೆಂಗಳೂರು, ದಿನಾಂಕ:24-10-2011 
ಅಧಿಸೂಚನೆ 
ಕರ್ನಾಟಕ ರಾಜ್ಯ ಅರಣ್ಯ ಕಾಯ್ದೆ 1963 (1964ನೇ ಕರ್ನಾಟಕ ಕಾಯ್ದೆ ಕಲಂ ರ)ರ ಕಲಂ 17ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 

ಚಲಾಯಿಸಿ, ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಎಹೆಜ್‌ಎಫ್‌ಎಫ್‌ 122 ಎಫ್‌ಎಎಫ್‌ 91 ದಿನಾಂಕ: 22/06/1991ರ ಪ್ರಕಾರ ಅಧಿಸೂಚನೆಯ ಕೊನೆಯ 
ಭಾಗದಲ್ಲಿ ನಮೂದಿಸಿರುವ ಹಕ್ಕುಗಳ ಉಪಯೋಗಕ್ಕೆ ಒಳಪಟ್ಟು ಈ ಕೆಳಕ೦ಡ ಅನುಸೂಚಿಯಲ್ಲಿ ನಮೂದಿಸಿರುವ ರಾಯಚೂರು ಜಿಲ್ಲೆ, ರಾಯಚೂರು 


ತಾಲ್ಲೂಕು, ಗಿಲ್ಲೆಸೂಗೂರು ಹೋಬಳಿ, ಗಟ್ಟಬಿಚಾಲ ಗ್ರಾಮದ ಜಮೀನುಗಳನ್ನು ಈ ಅಧಿಸೂಚನೆಯು ಗೆಜೆಟ್‌ನಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ 
ಬರುವಂತೆ ಮೀಸಲು ಅರಣ್ಯವೆಂದು ಕರ್ನಾಟಕ ಸರ್ಕಾರವು ಈ ಮೂಲಕ ಘೋಷಿಸಿದೆ. 


ಅನುಸೂಚಿ 
1. ಜಿಲ್ಲೆಯ ಹೆಸರು ಕ ರಾಯಚೂರು. 
2. ತಾಲ್ಲೂಕಿನ ಹೆಸರು ; ರಾಯಚೂರು. 
3. ಹೋಬಳಿಯ ಹೆಸರು ಗಿಲ್ಲೆಸೂಗೂರು. 
4. ಗ್ರಾಮದ ಹೆಸರು ; ಗಟ್ಟಿಬಿಚಾಲ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ೩೪೫ 





ವ್ಯ ಕ್ಷೇತ್ರದ ಸರ್ವೆ ನಂಬರ್‌ 20, 33 ಮತ್ತು 238. 
6... ವಿಸ್ತೀರ್ಣ (ಹೆಕ್ಟೇರುಗಳಲ್ಲಿ: 66.94, 2.98 ಮತ್ತು 28.75 
(ಒಟ್ಟು 98.67). 
7. ಕ್ಷೇತ್ರದ ಹೆಸರು ; ಗಟ್ಟಿಬಿಚಾಲ ಕ್ಷೇತ್ರ. 
ಸೀಮಾ ವಿವರಣೆ 


ಉತ್ತರ:- ಸೀಮಾರೇಖೆಯು ಗಟ್ಟಿಬಿಚಾಲ ಗ್ರಾಮದ ಸ.ನಂ.20, 33 ಮತ್ತು 238 ಸದರಿ ಗಟ್ಟಬಿಚಾಲ ಕ್ಷೇತ್ರದ ಪಶ್ಚಿಮ ದಿಕ್ಕಿನಲ್ಲಿ ಸ.ನಂ.203, 
ಅಡವಿದಾನಪುರ ಗಡಿ ಮತ್ತು ಈರಾಪುರ ಗಡಿಗಳು ಸೇರುವ ಸ್ಥಳದಲ್ಲಿ 1ನೇ ಕಲ್ಲಿನಿಂದ 79.30 ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಈರಾಪುರ ಗ್ರಾಮದ ಗಡಿಗುಂಟ ಸಾಗುತ್ತಾ ಸನಂ. 34, 36, 39, 40, 41, 51 ಮತ್ತು 52 ಗಳನ್ನು 
ಹೊರತುಪಡಿಸಿ ಇವುಗಳ ದಕ್ಷಿಣದ ಗಡಿಗುಂಟ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 41ನೇ 
ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 


































































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
1 2 79-30 5.75 
2 3 103 9.75 
3 4 118 5.75 
4 5 105-30 5.00 
5 6 134 4.00 
6 99-30 9.25 
7 8 115 7.00 
8 9 90-30 7.25 
9 10 91-30 4.75 
10 11 115-30 4.25 
11 12 103-30 4.50 
12 13 101-30 5.00 
13 14 110 2.50 
14 15 95-30 2.75 
15 16 117-30 4.75 
16 17 79-30 3.25 
17 18 110-30 2.50 
18 19 117-30 3.50 
19 20 103-30 4.00 
20 21 101 3.25 
21 22 100-30 4.00 
22 23 143 2.50 
23 24 120-30 3.50 
24 25 72-30 3.00 
25 26 72-30 4.00 
26 9] 95-30 5.75 
27 28 100-30 5.50 
28 29 209-30 4.50 
29 30 108-30 3.50 
30 31 42 2.00 
31 32 106-30 3.75 




















೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ಭಾಗ ೪ಎ 



































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
32 33 94-30 7.00 
33 34 108 7.00 
34 35 114-30 4.50 
35 36 67-30 6.25 
36 37 135 4.75 
37 38 59-30 5.00 
38 39 101-30 7.50 
39 40 134-30 4.00 
40 41 112-30 7.00 




















ಪೂರ್ವ:- ಸೀಮಾರೇಖೆಯು ಸದರಿ ಗಟ್ಟಿಬಿಚಾಲ ಕ್ಷೇತದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ.52, 53 ಮತ್ತು 20ರ ಗಡಿಗಳು ಸೇರುವ 
ಸ್ಥಳದಲ್ಲಿ 41ನೇ ಕಲ್ಲಿನಿಂದ 121.30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸ.ನಂ.53, 61, 65, 66, 35, 80, 37, 18, 19 
ಮತ್ತು 15 ಗಳನ್ನು ಹೊರತುಪಡಿಸಿ ಇವುಗಳ ಪಶ್ಚಿಮದ ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರದ ಆಗ್ನೇಯ ದಿಕ್ಕಿನ 
ಮೂಲೆಯಲ್ಲಿ 54ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 












































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
41 42 121-30 7.00 
42 43 145-30 4.00 
43 44 148-30 6.50 
44 45 121-30 3.50 
45 46 123-30 5.50 
46 47 126 4.00 
47 48 179-30 2.75 
48 49 289 8.25 
49 50 287 5.25 
50 5] 273-30 725 
5] 52 266 6.00 
52 53 185-30 8.50 
53 54 18] 475 




















ದಕ್ಷಿಣ:- ಸೀಮಾರೇಖೆಯು ಗಟ್ಟಬಿಚಾಲ ಗ್ರಾಮದ ಸ.ನ೦.20, 33, ಮತ್ತು 238 ರ ಸದರಿ ಗಟ್ಟಿಬಿಚಾಲ ಕ್ಷೇತ್ರದ ಆಗ್ನೇಯ ದಿಕ್ಕಿನ 
ಮೂಲೆಯಲ್ಲಿ ಸ.ನಂ.20, 15 ಮತ್ತು 12 ರ ಗಡಿಗಳು ಕೂಡುವ ಸ್ಥಳದಲ್ಲಿ 54ನೇ ಕಲ್ಲಿನಿಂದ 236 ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಸ.ನಂ.12, 11, 2, 1 262, 261, 260, 252, 26, 25, 24, 23 22, 21, 32, 239, 235 ಮತ್ತು 236 
ಗಳನ್ನು ಹೊರತುಪಡಿಸಿ ಇವುಗಳ ಗಡಿಗುಂಟ ಸಾಗುತ್ತಾ 73ನೇ ಕಲ್ಲಿನಿಂದ 30ನೇ ಕಲ್ಲನ್ನು ಸೇರಿ 30ನೇ ಕಲ್ಲಿನಿಂದ 29ನೇ 
ಕಲ್ಲಿನಿಂದ 74ನೇ ಕಲ್ಲಿನ ಮೂಲಕ ಸಾಗುತ್ತ 77ನೇ ಕಲ್ಲಿನಿಂದ 23ನೇ ಕಲ್ಲಿಗೆ ಸೇರಿ 78ನೇ ಕಲ್ಲಿನ ಮೂಲಕ ಸಾಗುತ್ತಾ ಮುಂದೆ 
81ನೇ ಕಲ್ಲಿನಿಂದ 20ನೇ ಕಲ್ಲನ್ನು ಸೇರಿ 82ನೇ ಕಲ್ಲಿನ ಮೂಲಕ ಸ.ನಂ.232, 227, 226, 225, 210, 209, 208, 207, 
204 ಮತ್ತು 203 ಗಳನ್ನು ಹೊರತುಪಡಿಸಿ ಇವುಗಳ ಉತ್ತರದ ಗಡಿಗುಂಟ ಪಶ್ಚಿಮಕ್ಕೆ ಚಲಿಸುತ್ತಾ 101ನೇ ಕಲ್ಲನ್ನು ದಾಟಿ 
ಪಶ್ಚಿಮ ದಿಕ್ಕಿನಲ್ಲಿ ಸ.ನಂ.203 ಅಡವಿದಾನಪುರ ಗಡಿ ಮತ್ತು ಈರಾಪುರದ ಗಡಿಗಳು ಕೂಡುವ ಸ್ಥಳದಲ್ಲಿ 1ನೇ ಕಲ್ಲನ್ನು 
ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
54 55 236 4.50 
55 56 333 5.00 
56 57 227 2.25 
57 58 322 4.50 

















ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ 


೩೪೭ 









































































































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
58 59 273 7.50 
59 60 209-30 6.50 
60 61 263-30 5.25 
61 62 278 4.75 
62 63 282 4.50 
63 64 295-30 8.00 
64 65 308-30 3.50 
65 66 348 7.00 
66 67 14 5.75 
67 68 45-30 7.00 
68 69 175-30 2.00 
69 70 79-30 3.25 
70 7] 38 10.25 
71 72 321-30 5.50 
72 73 297 7.50 
73 30 293-30 10.75 
30 29 294-30 3.50 
29 74 282 5.25 
74 75 268-30 4.50 
75 76 283-30 3.00 
76 77 281 3.75 
77 23 335-30 4.50 
23 78 190-30 1.50 
78 79 256 2.25 
79 80 274-30 3.25 
80 81 299-30 3.75 
81 20 359-30 3.25 
20 82 278-30 3.25 
82 83 253 2.75 
83 84 297 4.00 
84 85 260 4.00 
85 86 268-30 6.00 
86 87 259.30 6.00 
87 88 274 5.00 
88 89 276-30 5.75 
89 90 283-30 5.75 
90 91 295 5.25 
91 92 286-30 6.00 
92 93 283 5.00 
93 94 288-30 3.75 
94 95 282 3.50 
95 96 299-30 3.75 

















೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ಭಾಗ ೪ಎ 
































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
96 97 281 5.75 
97 98 287-30 4.50 
98 99 299 6.00 
99 100 308-30 6.50 
100 101 301 5.50 
101 1 316-30 3.25 














ಹಕ್ಕು ಮತ್ತು ಸವಲತ್ತುಗಳು 
1 ಗ್ರಾಮ ವಾಸಿಗಳ ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 
2) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ., ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 
3) ಗ್ರಾಮಸ್ಥರು ವಾಸ್ತವಿಕ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗೆ (ರಿಜರ್ವ್‌ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು. 
4) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ ನೀಡುವುದು. 
5) ಮೀಸಲು ಅರಣ್ಯ ಕ್ಷೇತ್ರದ ಒಳಗೆ ದಾರಿ ಹಾದು ಹೋಗುವುದಿದ್ದು ಗ್ರಾಮಸ್ಥರಿಗೆ ಅನುಮತಿ ನೀಡುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಆರ್‌. ಅನಂತರಾಮು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧-700 ಅರಣ್ಯ ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಇಲಾಖೆ 


ಅರಣ್ಯ ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಸಚಿವಾಲಯ 
ಸಂಖ್ಯೆ:ಅಪಜೀ 196 ಎಫ್‌ಎಎಫ್‌ 2007 ಬೆಂಗಳೂರು, ದಿನಾಂಕ:03-12-2011 
ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5) ಕಲಂ -4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಮನಸಾಪುರ ಗ್ರಾಮ, ಖಾನಾಪುರ ತಾಲ್ಲೂಕು, ಬೆಳಗಾವಿ ಜಿಲ್ಲೆಯ ಜಮೀನುಗಳನ್ನು ಈ 


ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವಾಗಿ ರೂಪಿಸಲು ಉದ್ದೇಶಿಸಿದೆ 
ಎಂದು ಘೋಷಿಸಿದೆ. 





























“ ಅನುಸೂಚಿ” 
ಜಿಲ್ಲೆಯ ಹೆಸರು ಬೆಳಗಾವಿ 
ತಾಲ್ಲೂಕಿನ ಹೆಸರು ಖಾನಾಪುರ 
ಹೋಬಳಿಯ ಹೆಸರು ಖಾನಾಪುರ 
ಗ್ರಾಮದ ಹೆಸರು ಮನಸಾಪುರ 
ಕ್ಷೇತ್ರದ ಸರ್ವೆ ನಂ 124/ಎ 
ವಿಸ್ತೀರ್ಣ ಹೆಕ್ಟೇರ್‌ಗಳಲ್ಲಿ 55-00 ಎಕರೆ (22.26 ಹೆ) 
ಕ್ಷೇತದ ಹೆಸರು ಮನಸಾಪುರ ಅರಣ್ಯ 








2. ಮೇಲ್ಕಂಡ ಕಾಯ್ದೆಯ ಕಲಂ (ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು ಬೆಳಗಾವಿ ಉಪ ವಿಭಾಗದ ಸಹಾಯಕ ಆಯುಕ್ತರು «ಅಸಿಸ್ಟೆಂಟ್‌ 
ಕಮೀಷನರ್‌) ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಿದೆ. ಅರಣ್ಯ ವ್ಯವಸ್ಥಾಪನಾದಿಕಾರಿಗಳು ಇವರು ಮೇಲೆ ನಮೂದಿಸಿರುವ 
ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಯಂತೆ ಇತ್ಯರ್ಥಗೊಳಿಸಿ ನಿರ್ಧರಿಸಿ, ವಿಚಾರಣೆ ಮಾಡಿ, ತೀರ್ಮಾನಿಸುವುದು. 

3.ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಳಗಾವಿ ವಿಭಾಗ, ಬೆಳಗಾವಿ 
ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಸರ್ಕಾರದ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 

4.ಮೇಲ್ಕಂಡ ಅಧಿನಿಯಮ 11, 12, ಮತ್ತು 14 ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಯಾವುದೇ ಆದೇಶ ಹೊರಡಿಸಿದ 
ದಿನಾಂಕದಿಂದ 3 ತಿ೦ಗಳೊಳಗಾಗಿ ಬಾದಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಕಾಯ್ದೆಯ ಕುರಿತು 16 (1ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 


5.ಮೇಲ್ಕಂಡ ಅಧಿನಿಯಮ 15 ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಪ್ರಕರಣ 16(2)ನೇ 
ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿ೦ಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ೩೪೯ 





ಗಡಿ ವಿವರ 
ಉತ್ತರ:- ಸೀಮಾರೇಖೆಯು ಈ ಕ್ಷೇತ್ರದ ಮೂಲೆ ಕಲ್ಲು ಸಂಖ್ಯೆ 1 ರಿಂದ ಪ್ರಾರಂಭಗೊಂಡು ವಾಯುವ್ಯ ದಿಕ್ಕಿನಲ್ಲಿ ಕಲ್ಲು ಸಂಖ್ಯೆ 2, 3 ರಲ್ಲಿ ಚಲಿಸಿ 
4 ರಲ್ಲಿ ಅಂತ್ಯಗೊಳ್ಳುವುದು. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರ್‌ಗಳಲ್ಲಿ) 
1ನೇಕಲ್ಲಿನಿಂದ 2ನೇ ಕಲ್ಲಿಗೆ 286 60 
2ನೇಕಲ್ಲಿನಿಂದ 3ನೇ ಕಲ್ಲಿಗೆ 286 60 
3ನೇಕಲ್ಲಿನಿಂದ 4ನೇ ಕಲ್ಲಿಗೆ 286 40 














ಪೂರ್ವ:- ಮೂಲೆ ಕಲ್ಲು ಸಂಖ್ಯೆ 4 ರಿಂದ 5ರ ತನಕ ಅಲ್ಲೋಳಿ ಕಲ್ಲೋಳಿ ಗ್ರಾಮದ ಕಾಯ್ದಿಟ್ಟ ಅರಣ್ಯ ಪ್ರದೇಶವಿರುತ್ತದೆ. 


ದಕ್ಷಿಣ:- ಸೀಮಾರೇಖೆಯು ಮೂಲೆ ಕಲ್ಲು ಸಂಖ್ಯೆ 5 ರಲ್ಲಿ ಪ್ರಾರಂಭಗೊಂಡು ದಕ್ಷಿಣ ದಿಕ್ಕಿನಲ್ಲಿ 166ರ ಕೋನದಲ್ಲಿ ಚಲಿಸಿ, ಮೂಲೆ ಕಲ್ಲು ಚಲಿಸಿ 6, 


7, 8ರ ಮುಖಾಂತರ ಚಲಿಸಿ ದಕ್ಷಿಣದಲ್ಲಿ ಕಲ್ಲು ಸಂಖ್ಯೆ9 & 10ನ್ನು ಸೇರುತ್ತದೆ. 


























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರ್‌ಗಳಲ್ಲಿ) 
5ನೇಕಲ್ಲಿನಿಂದ 6ನೇ ಕಲ್ಲಿಗೆ 166 100 
6ನೇಕಲ್ಲಿನಿಂದ 7ನೇ ಕಲ್ಲಿಗೆ 166 100 
7ನೇಕಲ್ಲಿನಿಂದ 8ನೇ ಕಲ್ಲಿಗೆ 166 80 
8ನೇಕಲ್ಲಿನಿಂದ 9ನೇ ಕಲ್ಲಿಗೆ 166 60 
9ನೇಕಲ್ಲಿನಿಂದ 10ನೇ ಕಲ್ಲಿಗೆ 258 ತಿರುವು 














ಪಶ್ಚಿಮ:- ಸೀಮಾರೇಖೆಯು ದಕ್ಷಿಣ ದಿಕ್ಕಿನಲ್ಲಿ ಮೂಲೆ ಕಲ್ಲು 
15, 16, 17, 18, 19, 20, 21, 22, 23, 24, 25, 26, 27 


೧೧-702 


ಸಂಖ್ಯೆ 10 ರಿಂದ ಪ್ರಾರಂಭಗೊಂಡು ಪಶ್ಚಿಮ ದಿಕ್ಕಿನಲ್ಲಿ ಕಲ್ಲು ಸಂಖ್ಯೆ 11, 12, 13, 14, 


28ರ ಮುಖಾಂತರ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ ನ್ನು ಸೇರುತ್ತದೆ. 







































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರ್‌ಗಳಲ್ಲಿ) 
10ನೇಕಲ್ಲಿನಿಂದ 11ನೇ ಕಲ್ಲಿಗೆ 258 40 
1ನೇಕಲ್ಲಿನಿಂದ 12ನೇ ಕಲ್ಲಿಗೆ 260 ತಿರುವು 
12ನೇಕಲ್ಲಿನಿಂದ 13ನೇ ಕಲ್ಲಿಗೆ 160 180 
13ನೇಕಲ್ಲಿನಿಂದ 14ನೇ ಕಲ್ಲಿಗೆ 264 ತಿರುವು 
14ನೇಕಲ್ಲಿನಿಂದ 15ನೇ ಕಲ್ಲಿಗೆ 264 80 
15ನೇಕಲ್ಲಿನಿಂದ 16ನೇ ಕಲ್ಲಿಗೆ 264 80 
16ನೇಕಲ್ಲಿನಿಂದ 17ನೇ ಕಲ್ಲಿಗೆ 264 70 
17ನೇಕಲ್ಲಿನಿಂದ 18ನೇ ಕಲ್ಲಿಗೆ 264 60 
18ನೇಕಲ್ಲಿನಿಂದ 19ನೇ ಕಲ್ಲಿಗೆ 192 ತಿರುವು 
19ನೇಕಲ್ಲಿನಿಂದ 20ನೇ ಕಲ್ಲಿಗೆ 192 60 
20ನೇಕಲ್ಲಿನಿಂದ 21ನೇ ಕಲ್ಲಿಗೆ 273 ತಿರುವು 
21ನೇಕಲ್ಲಿನಿಂದ 22ನೇ ಕಲ್ಲಿಗೆ 273 80 
22ನೇಕಲ್ಲಿನಿಂದ 23ನೇ ಕಲ್ಲಿಗೆ 273 70 
23ನೇಕಲ್ಲಿನಿಂದ 24ನೇ ಕಲ್ಲಿಗೆ 273 80 
24ನೇಕಲ್ಲಿನಿಂದ 25ನೇ ಕಲ್ಲಿಗೆ 236 140 
25ನೇಕಲ್ಲಿನಿಂದ 26ನೇ ಕಲ್ಲಿಗೆ 195 ತಿರುವು 
26ನೇಕಲ್ಲಿನಿಂದ 27ನೇ ಕಲ್ಲಿಗೆ 195 100 
27ನೇಕಲ್ಲಿನಿಂದ 28ನೇ ಕಲ್ಲಿಗೆ 195 90 
28ನೇಕಲ್ಲಿನಿಂದ ನೇ ಕಲ್ಲಿಗೆ 195 100 








ಹಕ್ಕು ಮತ್ತು ಸವಲತ್ತುಗಳು:- 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಅರಣ್ಯ ಪರಿಸರ ಮತು ಜೀವಿಪರಿಸ್ಥಿತಿ ಶಾಸ್ತ ಇಲಾಖೆ 
ದ್‌ ಮೆ 


ಟಿ.ಆರ್‌. ಅನಂತರಾಮು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 





೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ಭಾಗ ೪ಎ 





ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಸಂಖ್ಯೆ:ಅಪಜೀ 139 ಎಫ್‌ಎಎಫ್‌ 2007 ಬೆಂಗಳೂರು, ದಿನಾಂಕ:05-12-2011 
ಅಧಿಸೂಚನೆ 
1963ನೇ ಕರ್ನಾಟಕ ರಾಜ್ಯ ಅರಣ್ಯ ಅಧಿನಿಯಮ (1964ನೇ ಕರ್ನಾಟಕ ಕಾಯ್ದೆ, ಕಲಂ 5ರ) 17ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಎಹೆಚ್‌ಎಫ್‌ಎಫ್‌-123-ಎಫ್‌ಎಎಫ್‌-91, ದಿನಾಂಕ: 18-06-1991 ರ ಪ್ರಕಾರ ಈ ಕೆಳಗಿನ ಅನುಸೂಚಿಯಲ್ಲಿ 
ನಮೂದಿಸಿರುವ ಜಮೀನುಗಳನ್ನು, ಈ ಅಧಿಸೂಚನೆಯು ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಅಧಿಸೂಚನೆ ಕೊನೆಯ 
ಭಾಗದಲ್ಲಿ ನಮೂದಿಸಿರುವ ಹಕ್ಕುಗಳ ಉಪಯೋಗಕ್ಕೆ ಒಳಪಟ್ಟು “ಮೀಸಲು ಅರಣ್ಯ”ವೆಂದು ಕರ್ನಾಟಕ ಸರ್ಕಾರವು ಈ ಮೂಲಕ ಘೋಷಿಸಲಾಗಿದೆ. 


ಅನುಸೂಚಿ 
1. ಜಿಲ್ಲೆಯ ಹೆಸರು : ರಾಯಚೂರು 
2. ತಾಲ್ಲೂಕಿನ ಹೆಸರು ಕ ರಾಯಚೂರು 
3. ಹೋಬಳಿಯ ಹೆಸರು 4 ಯರಗೇರಾ 
4. ಗ್ರಾಮದ ಹೆಸರು p ಉಡುಂಗಲ್ಲು 
5. ಕ್ಷೇತ್ರದ ಸರ್ವೆ ನಂಬರು ಕ 66 
6. ವಿಸ್ತೀರ್ಣ (ಹೆಕ್ಟೇರುಗಳಲ್ಲಿ) : 17.49 
7. ಕ್ಷೇತ್ರದ ಹೆಸರು ಉಡುಂಗಲ್ಲು 1ನೇ ಕ್ಷೇತ್ರ 
ಸೀಮಾ ವಿವರಣೆ 


ಉತ್ತರ:- ಸೀಮಾರೇಖೆಯು ಉಡುಂಗಲ್ಲು ಗ್ರಾಮದ ಸ.ನಂ.66ರ ಸದರಿ ಉಡುಂಗಲ್ಲು 1ನೇ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ.66, 49 
ಮತ್ತು 58ರ ಗಡಿಗಳು ಕೂಡುವ ಸ್ಥಳದಲ್ಲಿ 1ನೇ ಕಲ್ಲಿನಿಂದ 83.30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸ.ನಂ.58, 60, 61 ಗಳನ್ನು 
ಹೊರತುಪಡಿಸಿ ಇವುಗಳ ದಕ್ಷಿಣದ ಗಡಿಗುಂಟ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಈ ಕೆಳಗಿನಂತೆ ಚಲಿಸಿರುತ್ತದೆ. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
1 2 83.30 4.00 
2 3 130.30 4.75 
3 4 193.30 3.25 
4 5 10100 7.50 

















ಪೂರ್ವ:- ಸೀಮಾರೇಖೆಯು ಸದರಿ ಉಡುಂಗಲ್ಲು 1ನೇ ಕ್ಷೇತದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ. 66, 61 ಮತ್ತು 63ರ ಗಡಿಗಳು ಕೂಡುವ 
ಸ್ಥಳದಲ್ಲಿ 5ನೇ ಕಲ್ಲಿನಿಂದ 127.30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸ.ನಂ.63, 64, 65 ಮತ್ತು 79ಗಳನ್ನು ಹೊರತುಪಡಿಸಿ ಇವುಗಳ 


[a) 
ಪಶ್ಚಿಮದ ಗಡಿಗುಂಟ ದಕ್ಷಣಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 9ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
5 127.30 5.00 
6 7 137.00 6.25 
7 8 149.30 5.50 
8 9 170.30 5.75 

















ದಕ್ಷಿಣ:- ಸೀಮಾರೇಖೆಯು ಉಡುಂಗಲ್ಲು ಗ್ರಾಮದ ಸ.ನಂ.66ರ ಸದರಿ ಉಡುಂಗಲ್ಲು 1ನೇ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ.66, 
65, 79 ಮತ್ತು 78ರ ಗಡಿಗಳು ಕೂಡುವ ಸ್ಥಳದಲ್ಲಿ 9ನೇ ಕಲ್ಲಿನಿಂದ 239 ಡಿಗ್ರಿ ಕೋನದೊಂದಿಗೆ ಆರ೦ಭವಾಗಿ ಸ.ನಂ.78, 77, 76, 
75 ಮತ್ತು 67ಗಳನ್ನು ಹೊರತುಪಡಿಸಿ ಇವುಗಳ ಉತ್ತರದ ಗಡಿಗುಂಟ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ನೈರುತ್ಯ ದಿಕ್ಕಿನ 
ಮೂಲೆಯಲ್ಲಿ 13ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 

















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
9 10 239 2.60 
10 11 280.30 5.25 
11 12 271 5.75 
12 13 289.30 5.75 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ೩೫೧ 





ಪಶ್ಚಿಮ;- ಸೀಮಾರೇಖೆಯು ಸದರಿ ಉಡುಂಗಲ್ಲು 1ನೇ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ.67ರ ಗಡಿ ಮೇಲೆ 13ನೇ ಕಲ್ಲಿನಿಂದ 302.30 
ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಕ್ಷೇತ್ರದ ಸ.ನಂ.67, 68, 48 ಮತ್ತು 49 ಗಳನ್ನು ಹೊರತುಪಡಿಸಿ ಇವುಗಳ ಪೂರ್ವದ ಗಡಿಗುಂಟ 
ಉತ್ತರಾಭಿಮುಖವಾಗಿ ಚಲಿಸುತ್ತಾ 17ನೇ ಕಲ್ಲನ್ನು ದಾಟಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 1ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ 
ಸೀಮಾರೇಖೆಯ ಈ ಕೆಳಗಿನಂತೆ ಚಲಿಸಿರುತ್ತದೆ. 























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
13 14 302.30 8.75 
14 15 305 3.75 
15 16 333 5.00 
16 16ಎ 31.30 2.50 
16 17 358 4.50 
17 1 41.30 7.50 




















ಹಕ್ಕು ಮತ್ತು ಸವಲತ್ತುಗಳು:- 
1 ಗ್ರಾಮ ವಾಸಿಗಳ ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 
2) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ., ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 
3) ಗ್ರಾಮಸ್ಥರು ವಾಸ್ತವಿಕ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗೆ (ರಿಸರ್ವ್‌ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು. 
4) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಆರ್‌. ಅನಂತರಾಮು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೯೧-701 ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


PARLIAMENTARY AFFAIRS AND LEGISLATION SECRETARIAT 
No:DPAL 14 BHANIVI 2011, Bangalore, dated: 11.01.2013. 
NOTIFICATION 
Whereas the draft of the following rules further to amend the Karnataka General Services (Directorate of Translations) 
(Recruitment) Rules, 2001, which the Government of Karnataka purposes to make in exercise of the powers conferred by sub- 
section (1) of section 3 read with section 8 of the Karnataka State Civil Service Act, 1978(Karnataka Act 14 of 1990) in Notification 
No.DPAL 14 BHANIVI 2011, dated: 17.12.2012 is published in part IV-A No.1109 of the Karnataka Gazette extraordinary 


dated:18.12.2012 inviting objections from all persons likely to be affected thereby, within fifteen days from the date of its publication 
in the Official Gazette. 


Whereas the said Gazette was made available to the public on 18.12.2012. 
And whereas the objections and suggestions received in this regard have been considered by the Government. 


Now, therefore, in exercise of the powers conferred by sub-section(1) of section 3 read with section 8 of the Karnataka 
Civil Services Act,1978(Karnataka Act 14 of 1990) the Government of Karnataka hereby makes the following rules, namely,- 


RULES 


1. Title and commencement.- (1) These rules may be called the Karnataka General Services (Directorate of 
Translations) (Recruitment) (Amendment) Rules, 2013. 


(2) They shall come into force from the date of their publication in the Official Gazette. 


2. Amendment of the Schedule.- In the Schedule to the Karnataka General Services (Directorate of 
Translations)(Recruitment) Rules 2001, in the entries relating to the category of post of "Translator (Kannada)" at serial number 8,- 


(1) in column (2), for the brackets and the words "Translator (Kannada)", the word "Translator" shall be substituted; 
(2) in column (7), under the heading “direct recruitment and promotion”,- 
(a) for clause (i), the following shall be substituted, namely:- 


(1) For direct recruitment,- Must be a holder of a Master's degree in Kannada in second class with English as 
one of the languages at Bachelor degree level or Must be a holder of a Master's degree in English in second class with Kannada 
as one of the languages at Bachelor degree level. 


೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩೧, ೨೦೧೩ ಭಾಗ ೪ಎ 





For promotion,- Must be a holder of a Master's degree in Kannada with English as one of the languages at Bachelor's 
degree level or Must be a holder of a Master's degree in English with Kannada as one of the languages at Bachelor 
degree level ” 
(0) Clause (11) and the proviso, there under shall be omitted. 
By Order and in the name of the Governor of Karnataka, 
G.SRIDHAR 
Asst. Draftsman and Ex-officio 


Deputy Secretary to Government, 
Department of Parliamentary Affairs and Legislation. 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಸಂಖ್ಯೆ: ಸಂವ್ಯಶಾಇ 14 ಭಾನಿವಿ 2011, ಬೆ೦ಗಳೂರು, ದಿನಾಂಕ;11.01.2013. 
ಅಧಿಸೂಚನೆ 


ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978ರ (1990ರ ಕರ್ನಾಟಕ ಅಧಿನಿಯಮ 14) 3ನೇ ಪ್ರಕರಣದ (1ನೇ 
ಉಪಪ್ರಕರಣವನ್ನು 8ನೇ ಪ್ರಕರಣದೊಡನೆ ಓದಿಕೊಂಡಂತೆ ಇದರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಕರ್ನಾಟಕ 
ಸಾಮಾನ್ಯ ಸೇವೆಗಳು (ಭಾಷಾ೦ತರ ನಿರ್ದೇಶನಾಲಯ) (ನೇಮಕಾತಿ) ನಿಯಮಗಳು, 2001ಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಉದ್ದೇಶಿಸಿದ್ದು ಸದರಿ 
ಕರಡನ್ನು ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 14 ಭಾನಿವಿ 2011, ದಿನಾಂಕ: 17ನೇ ಡಿಸೆಂಬರ್‌ 2012ಯಲ್ಲಿ ದಿನಾಂಕ 18ನೇ ಡಿಸೆಂಬರ್‌ 2012ರ 
ಕರ್ನಾಟಕ ರಾಜ್ಯಪತ್ರ ವಿಶೇಷ ಪತ್ರಿಕೆಯ ಭಾಗ ಳಎ ರಲ್ಲಿ ಪ್ರಕಟಿಸಿ ಇದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಗಮನಕ್ಕೆ ತರಲಾಗಿದ್ದು ಮತ್ತು 
ಆ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಇದರ ಪ್ರಕಟಣೆಯ ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ 
ಆಹ್ಲಾನಿಸಿರುವುದರಿಂದ; 
ಸದರಿ ರಾಜ್ಯಪತ್ರವನ್ನು 2012ರ ಡಿಸೆಂಬರ್‌ 18 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು ಈ ಬಗ್ಗೆ ಸ್ವೀಕೃತವಾದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರವು ಪರಿಗಣಿಸಿರುವುದರಿಂದ; 
ಆದ್ದರಿಂದ, ಈಗ, ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ, 1978ರ (1990ರ ಕರ್ನಾಟಕ ಅಧಿನಿಯಮ 14) 3ನೇ ಪ್ರಕರಣದ (1ನೇ 
ಉಪಪ್ರಕರಣವನ್ನು 8ನೇ ಪ್ರಕರಣದೊಡನೆ ಓದಿಕೊಂಡಂತೆ ಇದರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಮುಂದಿನಂತೆ 
ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 
ನಿಯಮಗಳು 
1. ಶೀರ್ಷಿಕೆ ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು (ಭಾಷಾಂತರ ನಿರ್ದೇಶನಾಲಯ) (ನೇಮಕಾತಿ) 
(ತಿದ್ದುಪಡಿ) ನಿಯಮಗಳು, 2013 ಎಂದು ಕರೆಯತಕ್ಕದ್ದು. 
(2) ಅವು, ಅವುಗಳನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. ಅನುಬಂಧದ ತಿದ್ದುಪಡಿ- ಕರ್ನಾಟಕ ಸಾಮಾನ್ಯ ಸೇವೆಗಳು (ಭಾಷಾಂತರ ನಿರ್ದೇಶನಾಲಯ) (ನೇಮಕಾತಿ) ನಿಯಮಗಳು, 2001ರ 
ಅನುಸೂಚಿಯ ಕ್ರಮ ಸಂಖ್ಯೆ 8 ರಲ್ಲಿ “ಭಾಷಾ೦ತರಕಾರರು (ಕನ್ನಡ)” ಎಂಬ ಹುದ್ದೆಯ ಪ್ರವರ್ಗಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ,- 
()  (2)ನೇ ಅಂಕಣದಲ್ಲಿ, “ಭಾಷಾ೦ತರಕಾರರು (ಕನ್ನಡ)” ಎಂಬ ಪದಗಳು ಮತ್ತು ಆವರಣ ಚಿಹ್ನೆಗಳಿಗೆ “ಭಾಷಾ೦ತರಕಾರರು” ಎಂಬ 
ಪದವನ್ನು ಪ್ರತಿಯೋಜಿಸತಕ್ಕದ್ದು: 
(2) (7)ನೇ ಅಂಕಣದಲ್ಲಿ “ನೇರ ನೇಮಕಾತಿ ಮತ್ತು ಮುಂಬಡ್ತಿ? ಎಂಬ ಶೀರ್ಷಿಕೆಯ ಅಡಿಯಲ್ಲಿ,- 
(ಎ) (0ನೇ ಖಂಡಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ:- 
“ () ನೇರ ನೇಮಕಾತಿಗಾಗಿ- ಪದವಿ ಹಂತದಲ್ಲಿ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಹೊಂದಿದ್ದು ಕನ್ನಡ ಸ್ನಾತಕೋತ್ತರ 
ಪದವಿಯನ್ನು ಎರಡನೇ ದರ್ಜೆಯಲ್ಲಿ ಪಡೆದಿರತಕ್ಕದ್ದು ಅಥವಾ ಪದವಿ ಹಂತದಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ 
ಹೊಂದಿದ್ದು ಇಂಗ್ಲೀಷ್‌ ಸ್ನಾತಕೋತ್ತರ ಪದವಿಯನ್ನು ಎರಡನೇ ದರ್ಜೆಯಲ್ಲಿ ಪಡೆದಿರತಕ್ಕದ್ದು. 
ಮುಂಬಡ್ತಿಗಾಗಿ- ಪದವಿ ಹಂತದಲ್ಲಿ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಹೊಂದಿದ್ದು ಕನ್ನಡ ಸ್ನಾತಕೋತ್ತರ 
ಪದವಿಯನ್ನು ಪಡೆದಿರತಕ್ಕದ್ದು ಅಥವಾ ಪದವಿ ಹಂತದಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಹೊಂದಿದ್ದು ಇಂಗ್ಲೀಷ್‌ 
ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕದ್ದು.” 
(ಬಿ) (1)ನೇ ಖಂಡವನ್ನು ಮತ್ತು ಅದರ ಪರಂತುಕವನ್ನು ಬಿಟ್ಟುಬಿಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ. ಶ್ರೀಧರ್‌ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 
೧೧-36 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ. 


